ಎಜ್ಞಾನ ಕರ್ಣಾಟಕ 


ಸಂಪುಟ ೧೬ ಸಂಚಿಕೆ ೨ 


ಮೈಸೂರು ವಿಶ್ವವಿದ್ಯಾನಿಲಯ 
ಮೈಸೂರು 
೧೯೮೪ 


ಟೇಖಕರಿಗೆ ಸೂಚನೆಗಳು 


ವಿಜ್ಞಾನಿಗಳು ಬರೆದ ಲೇಖನಗಳ ಕನ್ನಡ ಅನುವಾದಗಳನ್ನೂ ಉ ಷ್ಟವಾದ 
ಇಂಗ್ಲಿಷ್‌ ಮತ್ತು ಕನ್ನಡ ವಿಜ್ಞಾನ ಪುಸ್ತಕಗಳನ್ನು ಕುರಿತ ಪರಿಚಯಾತ್ಮಕ ಲೇಖನ 
ಗಳನ್ನೂ ಪ್ರಕಟಿಸಲಾಗುವುದು. ಅನುವಾದವಾಗಿದ್ದರೆ ಮೂಲಲೇಖಕರ ಮತ್ತು 
ಲೇಖನದ ಹೆಸರನ್ನೂ ಲೇಖನದ ಆಕರವನ್ನೂ ತಿಳಿಸಬೇಕು. ಅಲ್ಲದೆ ಮೂಲ 
ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನು ಲೇಖನದ ಜೊತೆಯಲ್ಲಿಯೇ 
ಕಳುಹಿಸಬೇಕು. 

೨. ಇತರ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಇಲ್ಲವೆ ಪ್ರಕಟವಾಗಲಿರುವ 
ಲೇಖನಗಳನ್ನು ವಿಜ್ಞಾನ ಕರ್ಣಾಟಕ ಸ್ವೀಕರಿಸುವುದಿಲ್ಲ. ಅಂಥ ಲೇಖನಗಳನ್ನು 
ಪ್ರಕಟಣೆಗಾಗಿ ಕಳುಹಿಸಬಾರದಾಗಿ ವಿನಂತಿ. 

೩. ಲೇಖನವನ್ನು ಕಾಗದದ ಒಂದೇ ಕಡೆ ಸ್ಪಷ್ಟವಾಗಿ ಬರೆದಿರಬೇಕು 
ಇಲ್ಲವೇ ಟೈಪು ಮಾಡಿರಬೇಕು. ಲೇಖನದೊಂದಿಗೆ ಲೇಖಕರ ಸಂಕ್ಷಿಪ್ತ ಪರಿಚಯ 
ವನ್ನು ಕಳುಹಿಸಿಕೊಡಬೇಕು. ಲೇಖಕರಿಗೆ ಕರಡು ತಿದ್ದುವ ಅವಕಾಶ ನೀಡಲು 
ಸಾಮಾನ್ಯವಾಗಿ ಸಾಧ್ಯವಾಗುವುದಿಲ್ಲವಾದುದರಿಂದ ಬರವಣಿಗೆಯಲ್ಲಿ ಸಂದಿಗೃತೆಗೆ 
ಸ್ವಲ್ಪವೂ ಅವಕಾಶ ಕೊಡಕೂಡದು. 

೪. ಲೇಖನಕ್ಕೆ ಚಿತ್ರಗಳೇನಾದರೂ ಅವಶ್ಯವಿದ್ದರೆ ಅವನ್ನು ಚಿತ್ರಕಾರರ 
ಕೈಯಲ್ಲಿ ಇಂಡಿಯನ" ಇಂಕ್‌ನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಅದು ಸಾಧ್ಯವಿಲ್ಲ 
ದಿದ್ದರೆ ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರವನ್ನು ಸೂಚಿಸಬಹುದಂ. 
ಅದರಲ್ಲಿ ಮಾಡಬೇಕಾಗಬಹುದಾದ ಅಲ್ಪ ಸ್ವಲ್ಪ ಬದಲಾವಣೆಗಳಿದ್ದರೆ ಅದನ್ನು 
ಸ್ಪಷ್ಟವಾಗಿ ತಿಳಿಸಬೇಕು. 

೫. ಲೇಖಕರಿಗೆ ಲೇಖನದ ೨೫ ಪ್ರತಿಗಳನ್ನು ಒದಗಿಸಲಾಗುವುದು. ಹೆಚ್ಚಿಗೆ 
ಪ್ರತಿ ಬೇಕಾದವರು ಮುಂಚೆಯೇ ತಿಳಿಸಬೇಕು. ಮತ್ತು ಅದಕ್ಕೆ ತಗಲುವ 
ವೆಚ್ಚವನ್ನು ವಹಿಸಿಕೊಳ್ಳ ಬೇಕು. 

೬. ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕಳುಹಿಸಿ 
ಕೊಟ್ಟರೆ ಅವುಗಳಿಗೆ ಉತ್ತರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸುವ ಪ್ರಯತ್ನ 
ಮಾಡಲಾಗುವುದು. ಪ್ರಶ್ನೆಗಳಿಗೆ ಉತ್ತರಗಳನ್ನೂ ಓದುಗರ ಪತ್ರಗಳನ್ನೂ ಪ್ರಕಟ 
ಸುವ ಅಥವಾ ಬಿಡುವ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಂಪಾದಕರಿಗೇ ಸೇರಿದೆ. 

೭. ಕನ್ನಡ ಮತ್ತು ಇಂಗ್ಲಿಷ್‌ ಪುಸ್ತಕಗಳನ್ನು ಮಾತ್ರ ವಿಮರ್ಶೆಗಾಗಿ 
ಸ್ವೀಕರಿಸಲಾಗುವುದು. ವಿಮರ್ಶೆಗಾಗಿ ಪುಸ್ತಕಗಳನ್ನು ಕಳುಹಿಸುವವರು ಎರಡು 
ಪ್ರತಿಗಳನ್ನು ಕಳುಹಿಸಿಕೊಡಬೇಕು. 

ಲೆ. ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 


Wh ನಿಜ್ಞಾನ ಕರ್ಣಾಟಕ್ಕ ಪ್ರಸಾರಾಂಗ, ಮಾನಸಗಂಗೋತ್ರಿ, 
೨ ಸೂರು-೬ ಎಂಬ ವಿಳಾಸಕ್ಕೆ ಕಳುಹಿಸಿಕೊಡಬೇಕು. 


ಏಜ್ಞಾನ ಕರ್ಕಾಟಕ 


ಸಂಪುಟ ೧೬ ಸಂಚಿಕೆ ೨ 


ಮೈಸೂರು 
ಮೈ ಸೂರು ವಿಶ್ವವಿದ್ಯಾನಿಲಯ 


೧೯೮೪ 


VIINANA KARNATAKA, Kannada quarterly of the University 
of Mysore. Volume 16, Number 2, April 1984. Edited by Dr. Sarvotham 


Y. Ambekar and A. Nagabhushana Rao Sindhe. 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಹಾ. ಮಾ. ನಾಯಕ 


ಸಂಪಾದಕರು 


ಡಾ. ಸರ್ವೋತ್ತಮ ವೈ. ಅಂಬೇಕರ 
ಎ. ನಾಗಭೂಷಣರಾವ್‌ ಸಿಂಧೆ 


ಪ್ರಕಾಶಕರು 
ಕೆ. ಟಿ, ನೀರಪ್ಪ 
ನಿರ್ದೇಶಕರು, ಪ್ರಸಾರಾಂಗ್ಯ ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


ಮುದ್ರಕರು 
ನಿರ್ದೇಶಕರು, ಮೈಸೂರು ವಿಶ್ವನಿದ್ಯಾನಿಲಯ ಮುದ್ರಣಾಲಯ್ಮ ಮೈಸೂರು 


ನಿಷಯಸೂಚಿ 


ನಿರವಯವ ರಸಾಯನಶಾಸ್ತ್ರ 
ನಡೆದು ಬಂದ ದಾರಿ ಮತ್ತು 
ಅದರ ರೂಪರೇಖೆಗಳು 


ರಾಜ್‌ ಚಂದ್ರಬೋಸ್‌ 


ಮೈಟೋಕಾಂಡ್ರಿಯಾ 
ಕ್ರಿಯೆಯ ಮೇಲೆ 
ಅಡ್ರಿಯಾಮೈಸಿನ್ನಿನ ಪ್ರಭಾವ 


ಪರಿಸರಸಂಬಂಧಿ ಗೋಪುರಾ 
ಕೃತಿಗಳಂ 

ಗಣಿತ ಮೇಧಾವಿ ಶ್ರೀನಿವಾಸ 
ರಾಮಾನುಜನ್‌ 


ವಿಜ್ಞಾನ ವಾರ್ತೆ 
80ರ ದಶಕದ ಭೀಕರ ರೋಗ 


ಡಾ. ಎಚ್‌. ಎಸ್‌. ನಾಗರಾಜಯ್ಯ 


ಮೂಲ : ಜಗಜಿತ್‌ಸಿಂಗ್‌ 
ಅನು : ಜಿ. ಟಿ. ನಾರಾಯಣರಾವ್‌ 


ಡಾ. ಎಚ್‌. ಮಹಮ್ಮದ್‌ 


ಎಂ. ಎಸ್‌. ಎಸ್‌. ರಾವ್‌ 


ವೆಂಕಟೇಶಮೂರ್ತಿ 


ಡಾ. ಎಸ್‌. ಎನ್‌. ಹೆಗಡೆ 


೧೩ 


2; 


೪೫ 


೫೧ 


ಕ್ರ 


೬೮ 


ಡಾ. ಎಚ್‌. ಎಸ್‌. ನಾಗರಾಜಯ್ಯ" 


ನಿರವಯವ ರಸಾಯನಶಾಸ್ತ್ರ ನಡೆದುಬಂದ 
ದಾರಿ ಮತ್ತು ಅದರ ಇಂದಿನ ರೂಪರೇಖೆಗಳು 


ವಿಶ್ವಾದ್ಯಂತ ಎಲ್ಲ ನಿರವಯವ ರಸಾಯನ ಶಾಸ್ತ್ರ ಜ್ಞ ರಿಗೂ ಇದೊಂದು ಬಹು ಹೆಮ್ಮೆಯ 
ವರ್ಷ. ಸಹೋದ್ಯೋಗಿಯೊಬ್ಬ ರಸಾಯನಶಾಸ್ತ್ರ ಕ್ರೈ ಮಾಸಲಾಗಿರುವ ನೊಬೆಲ್‌ 
ಪಾರಿತೋಷಕವನ್ನು ಸಡೆದುಸೇ ಅದಕ್ಕೆ ಕಾರಣ, ಸ್ಪ್ರೀಡನ್ಸಿನ ವಿಜ್ಞಾ ನ ಪರಿಷತ್‌ 
ಹೇಳಿದಂತೆ, 1983ರ ನೋಬೆಲ್‌ ಪಾರಿತೋಷಕವು ಆ ಸೃ ಜನಶೀಲ. (creative) 
ಸಮಕಾಲೀನ ನಿರವಯವ ರಸಾಯನಶಾಸ ಸ್ರಜ್ಞ ಹೆನ್ರಿ ಟಾಜಿಗೆ ಸಲ್ಲತಕ್ಕದ್ದು. 1901 
ರಿಂದ ಪ್ರಚಲಿತವಾಗಿರುವ ನೊಬೆಲ್‌ ಸತತ ನಿರವಯವ ರಸಾಯನ 
ಶಾಸ್ತ್ರ ಜ್ಞ ಕ ಪಾಲಿಗೆ ಸಂದಿರುವುದು ಬಹು ವಿರಳವೆಂದೇ ಹೇಳಬೇಕು. ಮೊತ್ತಮೊದಲ 
ಬಾರಿಗೆ ಅಂದರೆ |913 ರಲ್ಲಿ ಕೋಆರ್ಡಿನೇಶನ್‌" ಸಂಮಿಶ್ರ ಸಂಯುಕ್ತಗಳ ಜನಕ 
ಆಲ್‌ಫ್ಲ್ರೈಡ್‌ ವರ್ನರ್‌ಗೆ ನೊಬೆಲ್‌ ಪಾರಿತೋಷಕ ಲಭಿಸಿದ ಮೇಲೆ 1963 ರಲ್ಲಿ 
ಜೀಗ್ಲರ್‌ ಮತ್ತು ನಾಟಾರವರಿಗೆ ಸಾವಯವ ಲೋಹೀಯ ಸಂಯುಕ್ತಗಳ 
ಮೇಲಿನ ಅಧ್ಯ ಯನಕ ನಕ್ಟಾಗಿ ದೊರೆತ ನೊಬೆಲ್‌ ಪಾರಿತೋಷಕವೇ ಎರಡನೆಯದು. 
ಇವರೀರ್ವರ Ri ಧನಾ ಫಲವಾಗಿ ಉತ್ತಮ ಪ್ಲಾಸ್ಟಿಕ್‌ ಗಳ ಉತ್ಪನ್ನವೂ 
ಸಾಧ್ಯವಾಯಿತು. ಹರ್ಷದ ವಿಷಯವೆಂದರೆ ಇದಾದ ತೇವ 10 ವರ್ಷಗಳ ಬಳಿಕ 
'ವಿಲ್‌ಕೆನ"ಸನ್‌" ಮತ್ತು ಫಿಶರ್‌ರವರು ಮೆಟಿಲೊಸೀನ್ಸ್‌ ಎಂದು ಇಂದು ಪ್ರಸಿದ್ಧ 
ವಾಗಿರುವ ತಮ್ಮ ನವೀನ ಸಾವಯವ ಲೋಹೀಯ ಸಂಯುಕ್ತ ಗಳ ಮೇಲಿಕೆ 
ಸಂಶೋಧನೆಗಳಿಗಾಗಿ 1973 ರ ನೊಬೆಲ್‌ ಪಾರಿತೋಷಕವನ್ನು ಹಂಚಿಕೊಂಡರು. 
ಅತಿ ಕ್ಷಿಪ್ರ ದಲ್ಲೆ ಅಂದರೆ 1976 ರಲ್ಲಿ ಮತ್ತೊಬ್ಬ ನಿರವಯವ ರಸಾಯನ ಶಾಸ್ತ್ರ ಜ್ಞ್ನ 
ಲಿನ ರ್‌ ಕೊಂಬ್‌ರವರು ಅತಿ ಜಟಿಲ ಬೋರಾನ್‌ ಜಲಜನಕ ಸಂಯುಕ್ತಗಳ ಕಚಸೆ 
ಸಮಿ ಬಂಧ ಸ್ವರೂಸಗಳ ನಿರೂಪಣೆಗಾಗಿ ನೊಬೆಲ್‌ ಪ ಪ್ರಶಸ್ತಿ ವಿಜೇತರಾದರು, 


*ಪ್ರಾಧ್ಯಾಪಕರು ರಸಾಯನಶಾಸ್ತ್ರ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ 
ಮಾನಸಗಂಗೋತ್ರಿ, ವೆರ್ಫಿಸೂರು-೫೭೦ ೦೦೬ 


೨ ವಿಜ್ಞಾ ನಕರ್ಣಾಟಕ 


ಇತ್ತೀಚಿನ ಅಂದರೆ 1983 ರ ಪ ಪ್ರಶಸ್ತಿಯು ಜೈಸಿ ಬಾರೆ] ಲಭಿಸಿದೆ. ಅವರ ₹ 
ಸಂಶೋಧನೆಗಳು ಮುಖ್ಯವಾಗಿ ರಸಾಹುನ 4 ಕ್ರಿಯೆಗಳ ಕ್ರಮವಿಧಿ ವಿಧಾನಗಳಿಗೆ fs 
ಸಂಬಂಧಿಸಿದಾಗಿವೆ. ಜೀವರಸಾಯನ ಶಾಸ್ತ ದಲ್ಲಿ ಪ್ರಮುಖ ಪಾತ್ರಧಾರಿಗಳಾದ * 
ಕಿಣ್ವಗಳಿಂದ ಹಿಡಿದು ವಿದ್ಯುಚ್ಛಕ್ತಿಯ ಸೇಖರಣ ಸಾಧನಗಳಾದ " ಬ್ಯಾಟರಿ' | 


(Battery) ಗಳವರೆಗೆ, ಅದರಲ್ಲೂ ಮುಖ್ಯ ವಾಗಿ ಲೋಹ ಸಂಮಿಶ್ರ ಸಂಯುಕ್ತ 
ಗಳೊಳಗೂಡಿ, ಉತ್ಕರ್ಷಣ ಅಪಕರ್ಷಣ ಕ್ರಿ 'ಯೆಗಳಲ್ಲಿ ಎಲೆಕಾ,ನ್‌ ಗಳ ಪಾತ್ರವನ್ನು 


ಕುರಿತಾದ ವಿಶೇಷ ಸಂಶೋಧನೆಯೇ ಹೆನ್ರಿ ಟಾಬೆ ಅವರ ಕೊಡುಗೆ. ಒಂದು ರೀತಿಯಲ್ಲಿ ' 


ಈಚಿನ ನೊಬೆಲ್‌ ಪಾರಿತೋಷಕ ವಿತರಣೆಯನ್ನು ಗಮನಿಸಿದರೆ ವಿಜ್ಞಾನಿಗಳ 
ಮನೋಭಾವದಲ್ಲಿನ ಒಂದು ಬದಲಾವಣೆಯನ್ನು ಗಮನಿಸಬಹುದು. ಇಲ್ಲಿಯವರೆಗೆ 
ರಸಾಯನ ಶಾಸ್ತ್ರಕ್ಕೆ ನೂಸಲಾದ ನೊಬೆಲ್‌ ಸಾರಿಕೋತಕ ಬಹುವೇಳೆ ಜೀವ 
ರಸಾಯನಶಾಸ್ತ್ರ ಹು ಸಾವಯವ ಸಂಯುಕ್ತಗಳಿಗೆ ಸಂಬಂಧಿತ ಸಂಶೋಧನೆಗಳ 
ಪಾಲಿಗೇ ಲಭಿಸುತ್ತಿದ್ದುದು. ಇಂತಹ ಪರಿಸ್ಥಿತಿಯಲ್ಲಿ ನಿರವಯವ ಆಥವಾ ಅಜೈವಿಕ 
ರಸಾಯನ ಶಾಸ್ತ್ರಜ್ಞ ನೊಬ್ಬನನ್ನು ಆರಿಸಿದುದು ಗಮನಾರ್ಹ. ಆದರೆ ಆತನ 
ಸಂಶೋಧನೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಅದರಲ್ಲೂ ಕಿಣ್ವಗಳ ಪಾತ್ರಕ್ಕೆ 
ಸಂಬಂಧಿಸಿದಂತೆ ಹೇಳಬಹುದಾದರೆ ಯಾವ ಲೋಹಗಳು ಇಷ್ಟು ದಿನ ಕೇವಲ 
" ಅಜೈವಿಕ ಎಂದು ಪರಿಗಣಿಸಲ್ಪಟ್ಟಿದ್ದವೋ ಅವು ಜೈವಿಕ ರಸಾಯನ ಶಾಸ್ತ್ರದಲ್ಲೂ 
ಬಹು ಮುಖ್ಯ ಸಾತ್ರ ವಹಿಸುತ್ತಿವೆ ಎಂಬುದು ಸ್ಪಷ್ಟವಾಗುತ್ತದೆ, 

ಈ ನೊಬೆಲ್‌ ಪಾರಿತೋಷಕ ವಿಜೇತರ ಸಂಶೋಧನಾ ಕೊಡುಗೆಗಳನ್ನು, 
ನಿರವಯವ ರಸಾಯನ ಶಾಸ್ತ್ರವು 20ನೇ ಶತಮಾನದಲ್ಲಿ ನಡೆದು ಬಂದಿರುವ ದಾರಿಯಲ್ಲಿನ 
ಪ್ರಮುಖ ಮೈಲಿಗಲ್ಲುಗಳೆಂದು ಪರಿಗಣಿಸಬಹುದು. ಮತ್ತೂ ಇತರ ಅಸಂಖ್ಯಾತ 
ಸಹೋದ್ಯೋಗಿಗಳ ನಿರಂತರ ಸಂಶೋಧನೆಗಳ ಫಲವಾಗಿ ನಿರವಯವ ರಸಾಯನ 
ಶಾಸ್ತ್ರವು ಹೊಸರೀತಿಯಲ್ಲಿ ಮೈ ಗೂಡಿಕೊಂಡು ಇಂದು ರಸಾಯನ ಶಾಸ್ತ್ರದ ಜಗತ್ತಿ ನಲ್ಲಿ 
ತನ್ನ ಎಂದಿನ ಪ ರ್ರಮುಖ ಸ್ಕಾ ನವನ್ನು ಉಳಿಸಿಕೊಂಡೇ ಇದೆ. ತನಗೇ ಮೊಸಲಾ ದ 
ಅಸಂಖ್ಯಾತ "ಪ್ರಕಟಣೆಗಳೇ ಇದಕ್ಕೆ ಸಾಕ್ಷಿ. ಉದ್ದೆ ಂಥಗಳು, 
ನಿಯತಕಾಲಿಕಗಳು, ವಿಶೇಷ ವಾರ್ಷಿಕ ವರದಿಗಳು, ವಿಮೆ. ಕೈಪಿಡಿಗಳು ಎಲ್ಲವೂ 
ಆಧುನಿಕ ನಿರವಯವ ರಸಾಯನ ಶಾಸ್ತ್ರದ ಕಾರ್ಯರೂಪ, ರೇಖೆ, ಚಟುವಟಿಕೆಗಳನ್ನು 

ಪ್ರತಿಫಲಿಸುತ್ತವೆ. ನಿರವಯವ ಕಸ ಶಾಸ್ತ್ರದ ಈಚಿನ ಸಂಶೋಧನಾ ಪ್ರಕಟಣೆ 
ಗಳೆ ಸಮಾಕ್ಷೆಯಲ್ಲಿ ವಿದ್ದು ಕಾಣುವ ಅಂಶವೆಂದರೆ, ಬಹುತೇಕ ಪ ಪ್ರಕಟಣೆಗಳು * ಸ 
ಗಳು ಅದರಲ್ಲೂ d ಮತ್ತು, ₹ ಕ್ಷೇತ್ರದ ಮಧ್ಯವರ್ತಿ ರೋಣ. ರಸಾಯನ ಕಿ 
ಗಳಿಗೆ ಸಂಬಂಧಿಸಿದವಾಗಿವೆ. ಒಂದು ರೀತಿಯಲ್ಲಿ ಇದರಲ್ಲಿ ಅಷ್ಟೇನೂ ಆಶ್ಚಂ ತ 
ಪಡಬೇಕಾದ ಸ ಸ್ರಮೇಯವಿಲ್ಲ, ಏಕೆಂದರೆ ನಿಸರ್ಗದಲ್ಲಿ ಹುದುಗಿರುವ ಗ್‌ ಪೈಕಿ 
ಲೊ:ಹಗಳೇ ಬಹು ಸಂಖ್ಯಾತ, ಜೀವಿಗಳೊಳಗೆ ಅನೇಕ ಲೋಹಗಳು ಹೊಕ್ಕಿರುವು 


ಎತ 4 


ನಿರವಯನ ರಸಾಯನಶಾಸ್ತ್ರ ನಡೆದುಬಂದ ದಾರಿ ಷಿ 


ದಕ್ಕೂ ಇದೇ ಕಾರಣವೆನ್ನಬಹುದು, ಭೂಮಿಯಲ್ಲಿ ಬೆಳೆಯವ ಸಪ್ಯಗಳೇ ಆಗಲ್ಲಿ, 
ಸಸ್ಯಾಹಾರಿ ಪ್ರಾಣಿಗಳೇ ಆಗಲಿ ಒಂದಿಲ್ಲೊಂದು ರೀತಿಯಲ್ಲಿ ತನ್ನ ಸುತ್ತ ಮುತ್ತಿನ 
ಧಾತುಗಳು ಮತ್ತು ಸಂಯುಕ್ತಗಳ ಮೇಲೆ ಅವಲಂಬಿತವಾಗಿರುವುದು ನಿಸರ್ಗ 
ನಿಯಮ, ಆದಿಮಾನವನೇ: ಆಗಲ್ಲಿ ಆಧುನಿಕ ವಿಜ್ಞಾನಿಗಳೇ ಆಗಲಿ ತಮ್ಮ 
ಜೀವನಾವಶ್ಯಕ ಸಾಮಗ್ರಿಗಳಿಗೆ ಮೊದಲ ಗಮನ ಕೊಟ್ಟದ್ದು ತಮ್ಮ ಅತಿ ಸಾಮಿಪ್ಯ 
ದಲ್ಲಿನ ನಿಸರ್ಗದ ನಿಕ್ಷೇಸಗಳಿಗೆ. ಆಮೇಲೆಯೇ ಸಾಗರದ ತಳ ಅಥವಾ ಬಾಹ್ಯಾಕಾಶದ 
ಯೋಜನೆ, ಮೊದಮೊದಲು ಕಲ್ಲು, ಮಣ್ಣು, ಗಿಡಮರಗಳು, ಬಳಕೆಗೆ ತುತ್ತಾದರೆ, 
ಕ್ರ ಮೇಣ ವೈಜ್ಞಾನಿಕವಾಗಿ ಲೋಹಗಳು ಇಂಧನಗಳು ಭೂಮಿಯ ಮೇಲ್ಮೈ J 
ನಿಂದಾಗಲಿ ಅಥವಾ ಭೂಗರ್ಭದಿಂದಾಗಲಿ ಪ್ರತ್ಯೇಕಿಸಲ್ಪಟ್ಟು ಮಾನವನ 
ಉಪಯೋಗಕ್ಕೆ ದೊರೆಯಲಾರಂಭಿಸಿದುವು. ಲೋಹಗಳ ಉತ್ಪನ್ನದಲ್ಲಿ ನಿರವಯವ 
ರಸಾಯನಶಾಸ್ತ್ರ ಜ್ಞನು ಪ್ರಮುಖಪಾತ್ರವಹಿಸಿರುವುದು ಎಲ್ಲರಿಗೂ ತಿಳಿದ ವಿಷಯ. 
ನಿಸರ್ಗದಲ್ಲಿನ ಅನೇಕ ನಿಕ್ಷೇಸಗಳೂ ಅದರ ಉತ್ಪನ್ನಗಳೂ ಘನಪದಾರ್ಥಗಳು, ಈ 
ನಿಕ್ಷೇಪಗಳಲ್ಲಿನ ಧಾತುಗಳ ಅಥವಾ ಅವುಗಳ ಸಂಯುಕ್ತಗಳ, ರಸಾಯನಿಕ ಚರಿತ್ರೆ, 
ಪ್ರ ್ರೀಕತಾ ಪ್ರಧಾನ ನಿರೂಸಣೆಗಳಲ್ಲಿ ನಿರವಯವ ರಸಾಯನಶಾಸ್ತ್ರಜ್ಞನ ಪಾತ್ರ 
ಮೂಲಭೂತವಾದುದು. ಕೈಗಾರಿಕೆಗಳಲ್ಲಿ ಈ ಅನೇಕ ಘನವಸ್ತುಗಳ ಉಪಯುಕ್ತತೆ 
ಮತ್ತು ಪ್ರಾಧಾನ್ಯತೆ ಎಷ್ಟರಮಟ್ಟಿಗೆ ಬೆಳೆದಿದೆಯೆಂದರೆ ಇಂದು ಘನಸ್ಥಿತಿಯ ಭೌತಿಕ 
: ಮತ್ತು ರಸಾಯನಿಕ ಅಧ್ಯಯನಕ್ಕ ಮಾಸಲಾದ ವಿಜ್ಞಾನ ಶಾಖೆಯು ಎಲ್ಲಾ ವಿಜ್ಞಾನ 
ಮಂದಿರಗಳಲ್ಲೂ ಪ್ರಮುಖ ಅಂಗವಾಗಿದೆ. ಜನಪ್ರಿಯ ರೇಡಿಯೋ, ಬ್ರಾನ್‌ಸಿಸ್ಟರ್‌ 
ಕಂಪ್ಯೂಟರ್‌ ಮುಂತಾದವುಗಳಲೆಲ್ಲಾ ಅವಶ್ಯಕವಾಗಿ  ಅಳಕವಾಗಿರುವ ಅರೆ 
ವಿದ್ಯುದ್ವಾಹಕ ಸಿಲಿಕಾರ್ನ, ಜರ್ಮೆನಿಯಂ, ಗ್ಯಾಲಿಯಂ, ಆರ್ಸಿನಿಕ್‌, ಗ್ಯಾಲಿಯಂ- 
ರಂಜಕ ಮುಂತಾದ ಘನವಸ್ತುಗಳೆಲ್ಲ ನಿರವಯವ ರಾಸಾಯನಿಕಗಳೇ. 

ನೈಸರ್ಗಿಕ ಧಾತುಗಳಲ್ಲದೆ, 1940 ರಿಂದೀಚೆಗೆ ಅನೇಕ ಕೃತಕ ಲೋಹಗಳ 
ಸಂಶ್ಲೇಷಣೆಯೂ ನಡೆದಿದೆ. ಪರಮಾಣುಶಕ್ತಿ ಮೂಲವಾದ ಪ್ಲೂಟೋನಿಯಂ 
' ಲೋಹ ಕೂಡ ಅದರಲ್ಲೊಂದು. ಮೆಂಡಿಲೀಫನ ಆವರ್ತ ಕೋಷ್ಟಕದಲ್ಲಿ ಅಥವಾ ಅದರೆ 
ರೂಪೂಂತರದಲ್ಲಿ ಮೊದಲು 90 ನೈಸರ್ಗಿಕ ಧಾತುಗಳ ಅಳವಡಿಕಯೇ ಮೂಲೋದ್ದೇಶ 
ವಾಗಿದ್ದು, ಅನಂತರ ಸುಮಾರು 14ಕ್ಕೂ ಹೆಚ್ಚಾದ ಕೃತಕ ಲೋಹಗಳ ತಯಾರಿಕೆ 
ಮತ್ತು ಗುರುತಿಸುವಿಕೆಯಿಂದಾಗಿ, ಆವರ್ತ ಕೋಷ್ಟಕದಲ್ಲಿ ಅವುಗಳ ಸ್ಥಾನಮಾನ 
ಒಂದು ತಾತ್ರಿಕ ಜಿಜ್ಞಾ,ಸೆಯಾಗಿ ಪರಿಣಮಿಸಿತು, ಆರಂಭದಲ್ಲಿ ಆವರ್ತ ಕೋಷ್ಟಕಕ್ಕೆ 
ಯಾವ ತಾಶ್ವಿಕ ತಳಹದಿ ಇಲ್ಲದಿದ್ದರೂ, ಅದರ ಉಪಯುಕ್ತತೆ ಮತ್ತು 
ಪ್ರಾಮುಖ್ಯತೆಯ ಬಗ್ಗೆ ' ಯಾವ ಅನುಮಾನವೂ ಇರಲಿಲ್ಲ. ಈ ಶತಮಾನದ 
ಪೂರ್ವಾರ್ಧದಲ್ಲಿ ಪರಮಾಣು ರಚನೆಯ ಬಗ್ಗೆ ತಿಳುವಳಿಕೆ ಹೆಚ್ಚಿದಂತೆಲ್ಲ ಆಂತರಿಕ 
ರಚನೆ ಮತ್ತು ರಾಸಾಯನಿಕ ಗುಣಗಳಿಗೆ ವಿಶಿಷ್ಟ ಸಂಬಂಧವಿದೆಯೆಂಬುದು ಸ್ಪಷ್ಟವಾಗಿ 


ನಿಜಾನ ಕರ್ಣಾಟಕ 
೪ ಣಾ 


ಅರಿವಾಯಿತು. ಅಂತೆಯೇ ಅವರ್ತಕೋಷ್ಟಕಕ್ಟೊಂದು ತಾತ್ತಿಕ ತಳಹದಿ ಇದೆ, 
ಹೊಸ ಹೊನ ಧಾತುಗಳು ಸೃಷ್ಟಿಯಾದರೂ ಅಥವಾ ಊಹೆಗೆ ಸಿಲುಕಿದರೂ 
ಅವುಗಳನ್ನು ಆನರ್ತ ಕೋಷ್ಟಕದಲ್ಲಿ ನಿರ್ದಿಷ್ಟ ಸ್ಥಾನಗಳಲ್ಲಿ ಅಳವಡಿಸಬಹುದು ಎಂಬುದು 
ಈಗ ಖಚಿತವಾಗಿದೆ. ಕೃತಕ ರೋಹಗಳ ಜನಕ ಸೀಬಾರ್ಗ್‌ ಮೂಲ ಆವರ್ತ 
ಕೋಷ್ಟ ಕವನ್ನವಲಂಬಿಸಿ ಸರಮಾಣುಸಂಖ್ಯೆ 168ರ ಧಾತುವಿನವರೆಗೂ ಎಲ್ಲ 
ಧಾತುಗಳ ಸ್ವಾನವನ್ನು ನಿಗದಿಪಡಿಸಿದ್ದಾನೆ. ಇಂದಿಗೂ ಅವರ್ತಕೋಷ್ಠ ಕವು 
ರಸಾಯನಶಾಸ್ತ್ರ ಕ್ಷೇತ್ರ ದಲ್ಲೆ ಒಂದು ಅದ್ವಿತೀಯ ಬಹು ಸುವ್ಯವಸ್ಥಿತ ನಾಮಾನ್ಯೀಕರಣ 
ನಿರೂಪಣೆಯಾಗಿಜಿ. ಪ್ರಾಸಂಗಿಕವಾಗಿ ನಿರವಯವ ರಸಾಯನ ಶಾಸ್ತ್ರಜ್ಞರಿಗೆ 
ವೇದ್ಯವಾದ ಒಂದು ಅತ್ಯುತ್ತಮ ಅಂಶವೆಂದರೆ ಪರಮಾಣು ಹಾಗೆಯೇ ಅಣುಗಳ 
ಆಂತರಿಕ ರಚನೆಗೂ ಅವುಗಳ ರಾಸಾಯನಿಕ ನಡೆತೆಗೂ ನಿಕಟ ಸಂಬಂಧವಿದೆ 
ಯೆಂಬುದು, ಅಂತೆಯೇ ರಚನೆಗೆ ಸಂಬಂಧಿಸಿದಂತೆ ಆಕಾರವೂ ಮೂಲಭೂತವಾದುದು. 
ರಾಸಾಯನಿಕ ಕ್ರಿಯೆಗಳಲ್ಲಿ ಅವು ಅನುಸರಿಸುವ ಮಾರ್ಗ ವಿಧಿ ವಿಧಾನಗಳು, ಮತ್ತು 
ಕ್ರಿಯಾಸಂಬಂಧವಾಗಿ ಆಗುವ ಶಕ್ತಿ ಬದಲಾವಣೆ ಇವುಗಳ ಅಧ್ಯಯನವೂ ಅವಶ್ಯ. 
ಹೀಗಾಗಿ ಅಧುನಿಕ ರಸಾಯನಶಾಸ್ತ್ರದ ಅಧ್ಯಯನದಲ್ಲಿ ಯಾವೊಂದು ಧಾತು ಅಥವಾ 
ಸಂಯುಕ್ತದ ರಸಾಯನಿಕ ನಡತೆಯನ್ನು ಅರಿಯಲು ಅಥವಾ ತಿದ್ದಲು ಅಥವಾ 
ಬೇಕಾದಂತೆ ಮಾರ್ಪಡಿಸಲೂ, ಮೂಲವಾಗಿ ಅವುಗಳ ಆಂತರಿಕ ರಚನೆ, ಆಕಾರ, 
ಬಂಧಸ್ತರೂಪ, ಕ್ರಿಯಾವಿಧಾನ, ಶಕ್ತಿ ಪೂರೈಕೆಗಳಿಗಿರುವ ಪರಸ್ಪರ ನಿಕಟ ಸಂಬಂಧ 
ವನ್ನು ಒತ್ತಿ ಹೇಳಬೇಕಾಗುತ್ತದೆ. ಇದೊಂದು ಪ್ರಮುಖ ಬೆಳವಣಿಗೆ. 

ಪರಮಾಣುಗಳ ರಚನೆಯ ಅಧ್ಯಯನದಲ್ಲಿ ಭೌತಿಕ ವಿಧಾನಗಳ ಪಾತ್ರ ಬಹು 
ಹಿರಿದಾದುದು. ನಿರವಯವ ರಸಾಯನಶಾಸ್ತ್ರ ಮತ್ತು ಭೌತ ರಸಾಯನಶಾಸ್ತ್ರ ಗಳು 
ಎರಡು ವಿಭಿನ್ನ ಶಾಖೆಗಳೆಂಬ ಕಲ್ಪನೆ ನಿಲುವು ಇದ್ದ ಕಾಲವೂ ಒಂದಿದ್ದಿತು. ಆದರೆ 
ಕ್ರಮೇಣ ಬಹಳ ಬದಲಾವಣೆಗಳಾಗಿವೆ. ನಿರವಯವಶಾಸ್ತ್ರ ಭೌತರಸಾಯನಶಾಸ್ತ್ರ 
ವನ್ನು ತನ್ನೊಳಗೆ ಅಳವಡಿಸಿಕೊಂಡು, ಈಗ ಪ್ರತಿಯೊಂದು ಕ್ರಿಯೆಯನ್ನೂ ಕ್ರಿಯೆಯ 
ರೀತಿ ನೀತಿ:ಆಧಾರಗಳನ್ನೂ ತಾನೇ ನಿರೂಪಿಸತೊಡಗಿದೆ. ನಿರವಯವ ರಸಾಯನಶಾಸ್ತ್ರದ 
ಅಧ್ಯಯನದಲ್ಲಿ ಉಪಯೋಗಿಸುವ ಆಧುನಿಕ ಭೌತಿಕ ವಿಧಾನಾಧಾರಿತ ತತ್ವ ಮತ್ತು 
ಉಪಕರಣಗಳ ಒಂದು ದೊಡ್ಡ ಪಟ್ಟಿಯನ್ನು ಬೇಕಾದರೆ ಇಡಬಹುದು. ೫X-ಕಿರಣ, 
ಎಲೆಕ್ಟ್ರಾನ್‌, ನ್ಯೂಟ್ರಾನ್‌ ವಿವರ್ತನ ತಂತ್ರ, ದೃಶ್ಯ ನೀಲಲೋಹಿತಾತೀತ ಮತ್ತು 
ರಕ್ತವರ್ಣಾತೀತ ವರ್ಣಸಟಲ ವಿಜ್ಞಾನ, ಬೈಜಿಕ ಅಯನಸ್ಸಾಂತ ಅನುರಣನ 
ಎಲೆಕ್ಟ್ರಾನ್‌ ತಿರುವು ಅನುರಣನ, ಇವೇ ಮುಂತಾದವು ಈಗ ನಿರವಯವ ರಸಾಯನ 
ಶಾಸ್ತ್ರದ ಅಧ್ಯಯನ ಕ್ಷೇತ್ರದಲ್ಲಿ ಸರ್ವೇಸಾಮಾನವಾಗಿವೆ. 

ಈ ತಂತ್ರಕೌಶಲ್ಯಗಳ ಅನುಸರಣೆಯಿಂದಾಗ್ಯಿ ಕೇವಲ 1062 ರಿಂದೀಚಿಗೆ 


ಕಂಡುಹಿಡಿಯಲಾದ ಪ್ರತಿಷ್ಠಿತ ಅನಿಲಗಳ ಸಂಯುಕ್ತಗಳ ರಸಾಯನ ಚರಿತ್ರೆಯು 


lie Aue. 


a a 


ನಿರವಯವ ರಸಾಯನಶಾಸ್ತ್ರ ನಡೆದುಬಂದ ದಾರಿ ೫ 


ಶತಮಾನಗಳಿಂದ ತಿಳಿದು ಬಂದಿರುವ ಇತರ ಸಾಮಾನ್ಯ ಸಂಯುಕ ಕ್ತ ಗಳಷ್ಟೆ, ಸುಸ್ಪಷ್ಟ ಸವೂ 
ವಿಷದವೂ ಆಗಿದೆ. ಸುಮಾರು 60 ವರ್ಷಗಳ ಕಾಲ ರಸಾಯನಿಕವಾಗಿ ಜಡ BE 
ಬಂಧ ಶಕ್ತಿಯೇ ಇಲ್ಲದವು ಎಂಬುದಾಗಿ ಪರಿಗಣಿಸಲ್ಪಟ್ಟಿದ್ದು, ಆವರ್ತಕೋಷ್ಟಕದಲ್ಲಿ 
ಶೂನ್ಯಗುಂಪೆಂದು ವಿಶಿಷ್ಟ ಸ್ಥಾನದಲ್ಲಿದ್ದ ಧಾತುಗಳಲ್ಲಿ ಕೆಲವಾದರೂ ಈಗ ಅನೇಕ 
ಸಂಯುಕ್ತಗಳನ್ನು ಕೊಡಬಲ್ಲವು, ಅವುಗಳಿಗೆ ರಸಾಯನಿಕ ಚರಿತ್ರೆ ಇದೆ, 
(ಉದಾಹರಣೆಗೆ ಮುಖ್ಯವಾಗಿ ಕ್ಸೇನಾನ್‌-ಫ್ಲೋರೀನ್‌ ಮತ್ತು ಕ್ಸೀನಾನ್‌-ಆಮ್ಲ 
ಜನಕ ಸಂಯುಕ್ತಗಳು) ಎಂಬುದು ನಿರವಯವ ರಸಾಯನಶಾಸ್ತ್ರದ ಮುನ್ನಡೆಯಲ್ಲಿ 
ಒಂದು ಪ್ರಮುಖ ಹೆಜ್ಜೆ. 

ಮೊಟ್ಟಿ ಮೊದಲ ನೊಬೆಲ್‌ ಪಾರಿತೋಷಕ ವಿಜೇತ ಆಲ್‌ಫ್ರೆಡ್‌ ವರ್ನರ್‌ನನ್ನು 
ಸಂಮಿಶ್ರ ಸಂಯುಕ್ತಗಳ ರಸಾಯನಿಕ ಅಧ್ಯಯನದ ಪಾತ ನೆನಸುವುದು 
ಬಹಳ ಅರ್ಥ ಗರ್ಭಿತವಾದುದು ಈ ಮಧ್ಯವರ್ತಿ ಲೋಹಗಳ ವಿಶಿಷ್ಟ ಸಂಯುಕ್ತಗಳ 
ಕ್ಷೇತ್ರದಲ್ಲಿ ಆತನ ದುಡಿಮೆ, ಜ್ಞಾನ ಕೊಡುಗೆ ಅಪಾರವಾದವು. ಅಷ್ಟೊಂದು ಆಧುನಿಕ 
ಸಲಕರಣೆಗಳ ಅಥವಾ ರಸಾಯನಿಕ ಬಂಧಗಳ ಸ್ವರೂಪದ ಪರಿಜ್ಞಾನ ಇಲ್ಲದ 
ಕಾಲದಲ್ಲಿ ವರ್ನರನು ಪ್ರತಿಪಾದಿಸಿದ ವಿಷಯಗಳು ಇಂದಿಗೂ ಸರಿ ಎಂದೇ ಪುನರ್‌ 
ನಿರ್ಧರಿಸಲಾಗಿದೆ. ನಿರವಯವರಸಾಯನ ಕ್ಷೇತ್ರದಲ್ಲಿ ಅತಿಹೆಚ್ಚು ಸಂಶೋಧನಾ 
ಚಟುವಓಕೆ ಇಂದೂ ಕಾಣಬರುತ್ತಿರುವುದೂ ಈ ವಿಶಿಷ್ಟ ಸಂಯುಕ್ತಗಳ ಗುಣಸ್ವರೂಪ 
ಕೈಗಾರಿಕಾ ಉಪಯೋಗಗಳು, ಜೀವವಿಜ್ಞಾನ ಕ್ರಿಯೆಗಳಲ್ಲಿನ ಪಾತ್ರ ಮುಂತಾದುವಕ್ಕೆ 
ಸಂಬಂಧಿಸಿದುದೇ ಆಗಿದೆ. ನಿಸರ್ಗದ ನಿಕ್ಷೇಪಗಳಿಂದ ಚಿನ್ನ ಬೆಳ್ಳಿ ಯನ್ನು ಪ್ರತ್ಯೆಕೀಸು 
ವುದರಲ್ಲಿ, ಆಹಾರ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವಹಿಸುವ ಧ್ಯುತಿಸಂಶ್ಲೇಷಣೆ 
ಯಲ್ಲಿ ಮೆಗ್ನೀಸಿಯಂ ಸಂಮಿಶ್ರ ಸಂಯುಕ್ತ, ಮಾನವನ ರಕ್ತಪರಿಚಲನೆಯಲ್ಲಿ 
ಕೆಂಪುರಕ್ಕಕಣಗಳಲ್ಲಿನ ಕಬ್ಬಿಣಾಂಶದ ಪಾತ್ರ, ಅನೇಕ ಕಿಣ್ರಗಳು, ಲೋಹೀಯ 
ಪ್ರೊಟೀನ್‌ಗಳು, ವಿಟಮಿನ್‌ಗಳು, ವಿಶ್ಲೇಷಣಾ ರಸಾಯನಶಾಸ್ತ್ರ, ಹೀಗೆ 
ಅನೇಕಾನೇಕ ಉದಾಹರಣೆಗಳನ್ನು ಕೊಡಬಹುದು. ಧಾತುಗಳ ಪೈಕಿ ಲೋಹಗಳೇ 
ಬಹುಸಂಖ್ಯಾತ ಎಂದು ಹಿಂದೆಯೇ ತಿಳಿಸಲಾಗಿದೆ, ಒಂದೊಂದು ಲೋಹೆವೂ ನಿಭಿನ್ನ 
ರೀತಿಯ ಮತ್ತು ಸಂಖ್ಯೆಯ ಅಣು, ಅಯಾನು, ಪರಮಾಣುಗಳೊಡನೆ (ಲಿಗ್ಯಾಂಡ 
ಗಳು) ಬಂಧಕ್ಕೊಳಗಾಗಿ ಸಂಮಿಶ್ರ ಸಂಯುಕ್ತಗಳನ್ನು ಕೊಡಬಲ್ಲದು ಎಂದು 
ಯೋಚಿಸಿದರೆ, ಸಂಯುಕ್ತಗಳ ಸಂಖ್ಯೆ ಅಸಂಖ್ಯಾತವಾದುದು ಎಂಬುದು ವೇದ್ಯ 
ವಾಗುತ್ತದೆ. ಈ ಸಂಯುಕ್ತಗಳಲ್ಲಿ ಲೋಹವೇ ಕೇಂದ್ರ ಬಿಂದು. ಅದರ ಸುತ್ತ ಇತರ 
ಲಿಗ್ಯಾ ಂಡುಗಳು ಬಂಧಕ್ಕೊ ಳಗಾಗಿರುತ್ತವೆ. ಲಿಗ್ಯಾಂಡುಗಳ ಸಂಖ್ಯೆಯ ಪರಿಣಾಮ 
ವಾಗಿ 'ಪೂಯುಕ್ತ ಈತ ವಿವಿಧ ಆಕಾರಗಳನ್ನು ಪಡೆಯುತ್ತವೆ. ಸಂಯುಕ್ತಗಳ 
ರಚನೆ ಆಕಾರ, ಬಂಧ ಸ್ವರೂಸ ಮತ್ತು ರಸಾಯನಿಕ ಗುಣಗಳಿಗೆ ನಿಕಟ 
ಸಂಬಂಧವೂ ಇದೆ. ಹೀಗಾಗಿ ಸಂಮಿಶ್ರ ಸಂಯುಕ್ತ ಗಳನ್ನು ಪೂರ್ಣವಾಗಿ ಅರಿಯಲು 


೬ ನಿಜಾನ ಕರ್ಣಾಟಕ 
೦ 


ಸಮಗ್ರ ಅಧ್ಯಯನ ಅವಶ್ಯಕ. ಇತ್ತೀಚಿನ ದಿನಗಳಲ್ಲಿ ಅದು ಯಾವ ಅಣುವೇ ಆದರೂ 
ಅದರ ಅಂತರಿಕ ರಚನೆ ಮತ್ತು ಆಕಾರಗಳ ವಿಶೇಷ ಅಧ್ಯಯನ ಅತ್ಯಾವಶ್ಯ ಎನ್ನುವುದು 
ಮನದಟ್ಟಾಗಿದೆ. ಆಕಾರವನ್ನಂತೂ ನಿಖರವಾಗಿ ಪ್ರತಿಪಾದಿಸುವುದೂ ಬಳಕೆಗೆ 


ಬರುತ್ತಲಿದೆ. ಇದು ನಿರವಯವ ಶಾಸ್ತ್ರದ ಅಧ್ಯಯನದಲ್ಲಿ ಒಂದು ಪ್ರಮುಖ ಅವಶ್ಯ 


ಬೆಳವಣಿಗೆ. 

ಪೀಠಿಕೆಯಲ್ಲಿ ಆಗಲೇ ತಿಳಿಸಿರುವಂತೆ ಲೋಹೀಯ ಸಾವಯವ ಸಂಯುಕ್ತಗಳ 
ಮೇಲಿನ ಸಂಶೋಧನೆಗಳೂ, ನೊಬೆಲ್‌ ಪ್ರಶಸ್ತಿಗೆ ಅರ್ಹವಾಗಿವೆ. ಪ್ಲಾಸಿಕ್‌ ಮತ್ತು 
ಪೆಟ್ರೋಲಿಯಂ ರಸಾಯನಿಕಗಳ ಕೈಗಾರಿಕೆಯಲ್ಲಿ ಇವುಗಳ ಪ್ರಮುಖ ಕಾಣಿಕೆಗಳನ್ನು 
ಕಾಣಬಹುದು. ಒಂದು ಉಸಯುಕ್ಕ ನಿದರ್ಶನವೆಂದರೆ ಪ್ಲಾಸ್ಟಿಕ್‌ಗಳ ತಯಾರಿಕೆ 
ಯಲ್ಲಿ ವೇಗವರ್ಧಕಗಳಾಗಿ ಬಳಕೆ, ಪ್ಲಾಸ್ಟಿಕ್‌ ಎಂದಾಕ್ಷಣ ಸಾಮಾನ್ಯವಾಗಿ ಎಲ್ಲರಿಗೂ 
ಹೊಳೆಯುವುದು ರಬ್ಬರ್‌ನಂಥ ಆದರೆ ಇನ್ನೂ ಉತ್ತಮ ಗುಣಗಳನ್ನು ಹೊಂದಿರುವ 
ಆಧುನಿಕ ಯುಗದ ನಾಗರೀಕತೆಯ ಸಂಕೆಃತವೆಂದೇ ಹೇಳಬಹುದಾದ ರಾಳ ವಸ್ತು, 
ನಿಸರ್ಗದಲ್ಲಿನ ಲೋಹ ನಿಕ್ಷೇಪಗಳು ಕ್ರಯಿಸುತ್ತಿದ್ದೆಂತೆ, ನೈಸರ್ಗಿಕ ರಬ್ಬರ್‌, ಕತ್ತಿ 
ಉಣ್ಣೆ, ರೇಷ್ಮೆ ಉತ್ಪಾದನೆ ಸಾಕಷ್ಟು ಇಲ್ಲದಿರುವಾಗ, ಬೆಳೆಯುತ್ತಿರುವ ಮಾನವಕೋಟ 
ಮತ್ತು ಕೈ ಗಾರಿಕಾನಾಗರಿಕತೆಗೆ ಅವಶ್ಯ ವಸ್ತುಗಳನ್ನು ಸೂರೈ ಸಲು ಕೃತಕರಾಳಕ್ಕೆ 
ಮೊರೆಹೋಗಬೇಕಾದುದು ಅನಿವಾರ್ಯವೇ ಆಯಿತು. ಪರಿಣಾಮವಾಗಿ ಪ್ಲಾಸ್ಟಿಕ್‌ 
ಗಳ ಬಳಕೆಯ ಅಗಾಧ ವಿಸ್ತರಣೆ. ಸಾಮಾನ್ಯ ಮನೆ ಬಳಕೆ ಸಾಮಾನುಗಳು, 
ಕೈಗಾರಿಕಾ ಉತ್ಪನ್ನಗಳ ಶೇಖರಣೆಗೆ ಬಳಸುವ ಸಲಕರಣೆಗಳು, ಕೃತಕ ಬಟ್ಟಿ ಇವೆಲ್ಲಾ 
ಸುಪರಿಚಿತ ವಸ್ತುಗಳು, ಆದರೆ ಎಲ್ಲರಿಗೂ ಅನುಭವವಾಗಿರುವಂತೆ, ಈ ಕೃತಕರಾಳ 
ಆಧಾರಿತ ಪ್ಲಾಸ್ಟಿಕ್ಟುಗಳು, ಶೋಹಗಳಷ್ಟು ದಾರ್ಷ್ಟ್ಯ ಆಥವಾ ಗಡುಸಲ್ಲ. ಹೆಚ್ಚು 
ಶಾಖವನ್ನು ಸಹಿಸಲಾರವು. ಬಾಳಿಕೆಯೂ ಕಡಿಮೆ. ಹೀಗಾಗಿ ಮತ್ತಾ ವ್ರದಾದರೂ 
ಇನ್ನೂ ಉತ್ತಮ ರಾಳ ಸೃಷ್ಟಣೆಯನ್ನು ಯೋಚಿಸಬೇಕಾಯಿತು. ಸಾವಯವ 
ಸಂಯುಕ್ತಗಳು ಮತ್ತು ಅವುಗಳ ಆಧಾರಿತ ಉತ್ಪನ್ನಗಳು ಮೆದುವು, ಅಷ್ಟು 
ಶಾಖನಿರೋಧಕಗಳಲ್ಲ ಎಂಬುದು ಸಾಮಾನ್ಯವಾಗಿ ತಿಳಿದ ವಿಷಯ. ಇದಳ್ಳೆ ಹೋಲಿ 
ಸಿದರೆ ನಿರವಯವ ರಸಾಯನಿಕಗಳು ಹೆಚ್ಚು ಗಡಸು ಮತ್ತು ಶಾಖನಿರೋಧಕಗಳು. 
ಆದುದರಿಂದ ಈ ಡೆಸೆಯಲ್ಲೇನಾದರೂ ಉತ್ತಮ ಕೃತಕ ರಾಳಗಳ ಸಾಧ್ಯತೆ ಇದೆಯೋ 
ಎಂಬ ಆಶಾಭಾವನೆಯಿಂದ ಸಂಶೋಧನೆಗಳಾರಂಭವಾಗಿ, ಇಂದು ಸಿಲಿಕೋನ್‌» 
ಫ್ಲೋರೊ ಕಾರ್ಬನ್‌ ಮುಂತಾದ ದಾರ್ಸ್ಟ್ಯ, ಉತ್ತಮ ಶಾಖನಿಕೋಧಕ, ಜಲ ವಿರೋಧಿ 
ಮೇಲ್ಮೈ ಲಕ್ಷಣದ ಕೃತಕ ಗಾಳಗಳು ಕೈಗಾರಿಕಾ ಮಾರುಕಟ್ಟೆಯಲ್ಲಿ ಬಳಕೆಯಲ್ಲಿವೆ. 
ಈ ನಿರವಯವ ರಸಾಯನಿಕ ರಾಳಗಳ ಅಧ್ಯಯನ, ಸಂಶೋಧನೆ ಇಂದಿಗೂ 
ನಡೆಯುತ್ತಲೆ ಇನೆ. ಮೂಲಬಂಧ, ರಚನೆಯ ದೃಷ್ಟಿಯಿಂದ ಸಾವಯವ 


| 


ನಿರವಯವ ರಸಾಯನಶಾಸ್ತ್ರ ನಡೆದುಬಂದ ದಾರಿ ೭ 


A 
(-C-C-€-)ನುತ್ತು ನಿರವಯವ (-$i-0-5i-0-) ಕೃತಕರಾಳಗನ 
Koshi | | 


ಹೋಲಿಕೆ ಗಮನಾರ್ಹ. ಪ್ರಸ್ತಾವನೆಯಲ್ಲಿ ಅಳವಡಿಸಿರುವ ಪರಮಾಣುಗಳು 


ಮಾತ್ರ ಬೇರೆಬೇರೆ. ಮರಳು, ಬೆಣಚುಕಲ್ಲು, ಗಾಜುಗಳನ್ನು ಸಹ ಮೂಲಬಂಧ 
ರಚನಾ ದೃಷ್ಟಿಕೋಣದಿಂದ ಈ ಕೃತಕರಾಳಗಳ ವರ್ಗಕ್ಕೇ ಸೇರಬಲ್ಲವೆಂದು ವಾದಿಸು 
ವ್ರದು ಸಾಧ್ಯ. ಆದರೆ ಅವು ಅತಿಗಡಸ್ಸು ದಾರ್ಷ್ಟ್ಯ್ಯ ಮತ್ತು ಭಿದುರತೆ ಲಕ್ಷಣ 
ಗಳಿಂದಾಗಿ, ಪ್ಲಾಸಿ ಕ್‌ಗಳಂತೆ ಸುಲಭವಾಗಿ ಬಳಕೆಗೆ ಬೇಕಾದ ಆಕಾರ. ದಪ್ಪ, 
ಮೆದುವಿಗೆ ಹೊಂದಿಕೊಳ್ಳ ಲಾರವು. ಕೃತಕರಾಳಗಳ ವರ್ಗಕ್ಕೇ ಹೋಲುವ 
ಮತ್ತೊಂದು ಗುಂಪಿನ ನಿರವಯವರಸಾಯನಿಕ ಸಂಯುಕ್ತಗಳು ವಿಜ್ಞಾನಿಗಳ ಗಮನ 
ವನ್ನು ಈಗ ಸೆಳೆಯುತ್ತಲಿವೆ. ಇವೆಂದರೆ ಲೋಹಪರಮಾಣು ಗುಚ್ಛ ಸಂಯುಕ್ತಗಳು. 
ಲೋಹಗಳಲ್ಲಿ ಅಸಂಖ್ಯಾತ ಲೋಹದ ಪರಮಾಣುಗಳ ಸಮುಚ್ಚಯವೇ ಎಲೆಕ್ಟ್ರಾನ್‌ 
ಗಳ ನೆರವಿನಿಂದ ಒಂದು ವಿಶಿಷ್ಟ ರೀತಿ ಬಂಧಕ್ಕೊಳಗಾಗಿದ್ದರೆ, ಲೋಕ್‌ ಪರಮಾಣು 
ಗುಚ್ಛ ಸಂಯುಕ್ತಗಳಲ್ಲಿ ಒಂದು ಸಣ್ಣ ಪರಿಮಿತಿಯಲ್ಲಿ, ಸುಮಾರು 2 ರಿಂದ 9ರವರೆಗೆ 
ಲೋಹೆಸರಮಾಣುಗಳು ತಮ್ಮ ತಮ್ಮಲ್ಲಿ ನೇರವಾಗಿ ಬಂಧಕ್ಕೊಳಗಾಗಿರುತ್ತವೆ. 
(ಉದಾ : Re,CL[PLCO,(M,CO)]>-) ಈ ಸಂಯುಕ್ತಗಳು ವಿದ್ಯು 
ದ್ವಾಹಕ ಶಕ್ತಿಯನೂ NR ಉಳಿಸಿಕೊಂಡಿರುತ್ತವೆ. 

ಇಂದಿನ ವಿಜ್ಞಾನ ಸ್ರಸಂಚದಲ್ಲಿ ಯಾವೊಂದು ಶಾಖೆಯೇ ಆಗಲಿ ತನ್ನ 
ಸಂಶೋಧನಾ ಚಟುವಟಿಕೆಗಳನ್ನು ಜೀವನಿಜ್ಞಾನ ಮತ್ತು ಪರಿಸರ ವಿಜ್ಞಾ ನಕ್ಕೆ 
ಸಂಬಂಧಿಸಿದಂತೆ ರೂಫಿಸಿಕೊಳ್ಳ ದಿದ್ದರೆ ಅವು ಅಷ್ಟೇನೂ ಉಪಯುಕ್ತ ಸಾಧನೆಗಳಲ್ಲಿ 
ನಿರತರಾಗಿಲ್ಲವೇನೋ ಎಂಬ ಒಂದು ಅಭಿಪ್ರಾಯ ಪ್ರಚಲಿತವಾಗಿದೆ. ಈ ಅಭಿಪ್ರಾಯ 
ಪೂರ್ಣ ಸಮಂಜಸವಾದುದಲ್ಲವಾದುದಾದರೂ ಸಕಾರಣವಾದ:ದೋನೋ ನಿಜ, 
ವಲ್ಲ ವಿಜ್ಞಾನಿಗಳ ಸಂಶೋಧನೆಗಳೂ ಜ್ಞ್ಯಾನಾರ್ಜನೆಯೂ ಅಂತಿಮವಾಗಿ ಒಂದ 
ಛ್ಲೊಂದು ರೀತಿಯಲ್ಲಿ ಮಾನವ ಕಲ್ಯಾಣಕ್ಕಾಗಿಯೇ. ಮಾನವನು ಆರೋಗ್ಯವಾಗಿ 
ಸುಖವಾಗಿ ಬಾಳಲು ತನ್ನ ಮಾತ್ರವಲ್ಲದೆ ತನ್ನ ಪರಿಸರವನ್ನೂ ಸರಿಯಾಗಿ ನೋಡಿ 
ಕೊಳ ಬೇಕು. ಜೀನಿ ಮತ್ತು ಪರಿಸರಗಳು ಪರಸ್ಪರ ಅವಲಂಬಿಗಳು, ಮಾನವನು 
ಮೊದಮೊದಲು ತನ್ನ ಸುಖಾಪೇಕ್ಷೆಗಳ ಪೂರೈಕೆಗೆ ನಿಸರ್ಗದ ವಿವಿಧ ನಿಕ್ಷೇಷಗಳತ್ತ 
ದೃಷ್ಟಿ ಹರಿಸಿ, ಅವುಗಳ ಸೇಲೆ ತನ್ನ ಹತೋಟಯನ್ನು ಸಾಧಿಸಿ ಶಿಲಾಯುಗದಿಂದ 
ಕಬ್ಬಿಣಯುಗದೆ ಮೂಲಕ ಸರಮಾಣು ಶಕ್ತಿಯುಗವನ್ನು ತಲಪಿ ಈಗ ಬಾಹ್ಯಾಕಾಶ 
ಯುಗದಲ್ಲಿ ವಹರಿಸುವಷ್ಟು ಮಕತ್ವಾಕಾಂಕ್ಷೆ ಹೊಂದಿದ್ದಾನೆ, ವಿಜ್ಞಾನಿಗಳ ಮತ್ತು 
ತಂತ್ರಜ್ಞರ ಸಂಶೋಧನೆ, ರಕುಶಲತೆ, ಪರಿಶ್ರಮದಿಂದಾಗಿ, ಆಹಾರ, ಬಟ್ಟೆ, ಮನೆ, 
ವಾಹನ ಸೌಕರ್ಯ, ಸುದ್ದಿ ಸಮಾಚಾರ ವಿವಿಮಯ, ಸಂಪರ್ಕ, ವಿದ್ಯಾಭ್ಯಾಸ, ಮನರಂಜನೆ 
ಇನೆಲ ಈಗ ಮಾನವರಿಗೆ ಅವರವರ ಆರ್ಥಿಕ ಶಕ್ತಿಯ ಪ್ರಮಾಣದಲ್ಲಿ ಲಭ್ಯ. 


೮ ವಿಜ್ಞಾ ನ ಕರ್ಕಾಟಕ 


ಮುಂದುವರಿದ ದೇಶಗಳಲ್ಲಿ ಬಹುಜನರು ಉತ್ತಮ ಸುಖಜೀವನ ನಡೆಸುತ್ತಲಿದ್ದಾರೆ. 
ನಮ್ಮ ದೇಶದ ಬಹುಪಾಲು ಜನರಿಗೆ ಮೇಲಿನ ಅನೇಕ ಸೌಲಭ್ಯಗಳು ಇಲ್ಲದಿದ್ದ ರೂ, 
ದುಡ್ಡೊ ದಿದ್ದರೆ ಇವೆಲ್ಲ ಲಭ್ಯ ಎನ್ನುವ ಅರಿವಂತೂ ಇದೆ. ಸುಖಸಾಧನಗಳು ಕೇವಲ 
ಕಲ್ಪನೆಯ ಕನಸುಗಳಲ್ಲ, ಅವು ಸತ್ಯ, ಆದರೆ ತಮಗೆ ವಂಚಿತ ಎನ್ನು ವ ಸರಿಜ್ಞಾ ನವಿದೆ. 
ಮುಂದುವರಿದ ದೇಶಗಳಲ್ಲಿ ಕೂಡ ಐಹಿಕ ಸುಖಸಾಧನೆಗಳು ಹೇರಳವಾಗಿ ಲಭಿಸಿದರೂ, 
ಅವೆಲ್ಲವನ್ನು ಭೋಗಿಸಲು ಮಾನವನಿಗೆ ಉತ್ತಮ ಆರೋಗ್ಯ , ದೀರ್ಫಾಯುಷ್ಯ ಅವಶ್ಯ 
ವೆಂಬುದು ಮನದಟ್ಟಾ ಗಲು ಬಹುಕಾಲ ಹಿಡಿಯಲಿಲ್ಲ. "ಓಂ ಪ್ರಾರಂಭವಾಯಿತು 
" ಅಮೃತದ' ಅನ್ವೇಷಣೆ, ತನ್ನ ಅನುವಂಶಿಕತೆ ಮತ್ತು ಜೀವನದ ರೀತಿಯ ಜೊತೆಗೆ, 
ಸರವ ತನ್ನ ಆರೋಗ್ಯ ಭಾಗ್ಯಗಳ ನಿರ್ಣಯ ಕಾರಿ ಎಂಬದು ಜ್ಞಾ ನೋದಯ 
ವಾದುದು ಈಚಿನ ಕೆಲವರ್ಷಗಳಲ್ಲಿ. 

ನಿರವಯವರಸಾಯನಶಾಸ್ತ್ರ ತನ್ನ ಆರಂಭದ ದಶಕಗಳಲ್ಲಿ ಮಾನವನಿಗೆ ಊಪ 
ಯುಕ್ತವಾದ ಲೋಹಗಳು, ಕೈಗಾರಿಕಾ ರಸಾಯನಿಕಗಳು, ನಿರ್ಮಾಣ ಮತ್ತು ರಚನಾ 
ಸಾಮಗ್ರಿಗಳು ಇವೇ ಮುಂತಾದ ಪೂರೈಕೆಗಳನ್ನು ಸಮರ್ಪಕವಾಗಿ ಮಾಡಿತು. 
ues ಪರಮಾಣು ಶಕ್ತಿ ಉತ್ಪಾದನೆ, ಬಾಹ್ಯಾಕಾಶ ಯೋಜನೆಗಳಿಗೆ ಅವಶ್ಯವಾದ 
ದಾರ್ಟ್ಪ್ಸ್ಯಲೋಹಗಳು, ಅರೆವಿದ್ಯುದ್ವಾಹಕಗಳು, ಕೃತಕರಾಳಗಳು, ಇಂಧನಗಳು, 
ಸೌರಶಕ್ತಿ ಸಂಗ್ರಹಕ್ಕೆ ಅನುಕೂಲವಾದ ಸಾಮಗ್ರಿಗಳೂ ಎಲ್ಲವನ್ನೂ ಪೂರೈಸುತ್ತಲಿದೆ. 
ಇದೇ ರೀತಿ ಸಾವಯವ ಸಂಯುಕ್ತಗಳೂ ಹೇರಳವಾಗಿ ಕೆ.ಗಾರಿಕಾ ಪ್ರಮಾಣದಲ್ಲಿ 
ತಯಾರಾಗುತ್ತಲಿವೆ. ಸೌದೆ, ಕಲ್ಲಿದಲ್ಲು ಪೆಟ್ರೋಲಿಯಂ ಎಣ್ಣೆಗಳು ಶಕ್ತಿ ಪೂರೈಕೆ 
ಗಾಗಿ ಅಗಾಧ ಪ್ರಮಾಣದಲ್ಲಿ ದಹ್ಯ ವಾಗುತ್ತಲಿವೆ. ಕಾರ್ಪಾನೆಗಳಿಂದ ದಟ್ಟ ಹೊಗೆ, 
ಕೊಳಕುನೀರ್ಕು ಅನಪೇಕ್ಷಿತ ಕಸಾಹಸಕಗಳ ಪ್ರವಾಹವೇ ವಾತಾವರಣವನು 
ನಿರಂತರವಾಗಿ ಪ್ರವೇಶಿಸುತ್ತಲಿವೆ. ಆತಾಂ ಅಸೊ ೀಟನೆ, ದೊಡ್ಡ ದೊಡ್ಡೆ 
ನಗರಗಳ ಅನಿರ್ಬಂಧಿತ, ಯೋಚನಾರಜಿತ, ಬೇಜ ವಾಬ್ದಾ ಬೆಳವಣಿಗೆಯಿಂದಾಗಿ 
ಪರಿಸರಮಾಲಿನ್ಯವೆಂಬುದು ಈಗ ಕೇವಲ ಕೂಗಲ್ಲ, ನಿಜಕ್ರೂ ಒಂದು ಭಯಂಕರ 
ಅನಾರೋಗ್ಯ ಬೆಳವಣಿಗೆ. ಆದರೆ ಇದು ಮಾನವ ನಿರ್ಮಿತ ಎಂಬುಜೊಂದೇ 
ಸಮಾಧಾನಕರ ವಿಷಯ. ಪರಿಸರ ಮಾಲಿನ್ಯ ಕ್ಲೆ ಮೂಲಕಾರಣಗಳೆಲ್ಲವೂ ತಿಳಿದಿರು 
ವುದರಿಂದ ಅದರ ನಿಯಂತ್ರ ಣವೂ ಜಬಿತವನಂದಲಿ ಸಾಧ್ಯ. ವಿಜ್ಞಾನಿಗಳ ಪಾತ್ರ 
ವೆಂದರೆ ಮಾಲಿನ್ಯದ ಮೂಲಗಳು, ಸ್ವರೂಪ, ಆದರ ಸ ಅಥವಾ ನಿಯಂತ್ರಣಾ 
ವಿಧಾನಗಳು, ಸಾಧ್ಯವಾದರೆ ಮಲಿನದಿಂದಲೇ ಸಂಪತಿ ಶಿ ನ ಪುನರ್‌ನಿರ್ಮಾಣ 
ಮುಂತಾದುವುಗಳ ಮೇಲೆ ಬೆಳಕು ಚೆಲ್ಲುವುದು. ಇದೇ ಇಂದಿನ ಪರಿಸರ ವಿಜ್ಞಾನಿಗಳ 
ಸಂಶೋಧನಾ ವಿಷಯ. 1 

ಈಗ ಮೊದಲು ಜೀವರಸಾಯನಶಾಸ ಶ್ರಕ್ಸೆ ನಿರವಯವ ರಸಾಯನಶಾಸ್ತ್ರ ದ 
ಇಂದಿನ ಕೊಡುಗೆ ಏನೆಂಬುದನ್ನು ಪರಿಶೀಲಿಸೋಣ. ಈ ಹೇಳಿಕೆಯೇ ಒಂದು ರೀತಿ 


MEET a CEE aa ಹ 


ನಿರವಯವ ರಸಾಯನಶಾಸ್ತ್ರ ನಡೆದುಬಂದ ದಾರಿ ೯ 


ಯಲ್ಲಿ ವಿರೋಧಾಭಾಸವಾಗಿ ಅಥೆ ರ್ತಿಸಬಹುದು, ಏಕೆಂದರೆ ಕಾಲಾನುಕಾಲದಿಂದ 
ನಿರವಯವ ರಸಾಯನ ಶಾಸ್ತ್ರವೆಂದಕೆ, ಅಜೈವಿಕ ವಸ್ತುಗಳ ಅಧ್ಯಯನ, ಎಂದು 
ಕಣವಿಸಲಾಗಿದೆ. ಆದರೆ ಅದೇ ಕಾಲಾನುಕಾಲದಿಂದಲೂ ಎಲ್ಲರಿಗೂ ತಿಳಿದಿದ್ದ ವಿಷಯ 
ವೆಂದರೆ, ಸಸ್ಯ ಮತ್ತು ಪ್ರಾಣಿಗಳೆರಡರಲ್ಲೂ ಅನೇಕ ಲೋಹಗಳು ಇರುವುದು, ಕೆಲವು 
ಹೆಚ್ಚು ಪ್ರಮಾಣದಲ್ಲಿರಬಹುದು ಮತ್ತೆ ಕೆಲವು ಅತ್ಯಲ್ಪ ಪ್ರಮಾಣದಲ್ಲಿರಬಹುದು 
ಅಂತೂ ಅವಶ್ಯ ಇದ್ದೇ ಇರುತ್ತವೆ. ಹಸಿರೆಲೆಗಳಲ್ಲಿನ ಕ್ಲೋರೊಫಿಲ್‌ನಲ್ಲಿ ಮೆಗ್ನಿ ಸಿಯಂ 
ಲೋಹ, ಮಾನವರಕ್ತದಲ್ಲಿ ಕಬ್ಬಿಣಾಂಶ ಇವೆರಡನ್ನು ಪ್ರಮುಖ ಉದಾಹರಣೆಗಳಾಗಿ 
ಕೊಡಬಹುದು. ಏಕೆಂದರೆ ಇವಿಲ್ಲದಿದ್ದರೆ ಜೀವಕ್ರಿಯೆಯೇ ನಿಂತಂತೆ, ಸಸ್ಯವರ್ಗ 
ಗಳಿಂದ ಆಹಾರೋತ್ಪಾದನೆಯಿಲ್ಲ, ಮಾನವರಲ್ಲಿ ಆಮ್ಲ ಜನಕ ಕೊರತೆಯಿಂದಾಗಿ ತಿಂದ 
ಆಹಾರದ ವಿಭಜನೆ ಮತ್ತು ಶಕ್ತಿ ಪೂರೈಕೆ ಇಲ್ಲ. ಇತರ ಲೋಹಗಳಿಗೆ ಸಂಬಂಧಿ 
ಸಿದಂತೆ ಹೇಳುವುದಾದರೆ ಅಪೇಕ್ಷಿತ ಲೋಹಾಂಶ ಕಡಿಮೆಯಾದರೆ ಜೀವಿಗಳಲ್ಲಿ 
ಅನಾರೋಗ್ಯ ಮತ್ತು ಅದಕ್ಷ ಜೀವಕ್ರಿಯೆಗಳು ಪೂರ್ಣವಾಗಿ ನಶಿಸಿದರೆ ಸಾವು. 
ಲೋಹಾಂಶ ಕೊರತೆಯನ್ನು ಆಹಾರ ಅಥವಾ ಔಷಧಿಯ ರೂಪದಲ್ಲಿ ಪೂರೈಸಿದರೆ. 
ಆರೋಗ್ಯ ಸುಧಾರಣೆ, ಇವೆಲ್ಲವೂ ಸ್ಪಷ್ಟವಾಗಿ ತಿಳಿದಿರುವ ವಿಷಯಗಳು. ಆದರೂ 
ಈಚಿನವರೆಗೆ ಅಷ್ಟಾಗಿ ಅಧ್ಯಯನಕ್ಕೊಳಗಾಗದ ವಿಷಯವೆಂದರೆ ಈ ಲೋಹಗಳು 
ಜೀವರಸಾಯನಕ್ರಿಯೆಗಳಲ್ಲಿ ಏನು ಪಾತ್ರವಹಿಸುತ್ತವೆ? ಎಂಬ ಮೂಲ ಭೂತ ಅಂಶ. 
ಅದು ತಿಳಿದರೆ ಸಸ್ಯ ಪ್ರಾಣಿ ವರ್ಗಗಳ ಜೀವರಸಾಯನ ಕ್ರಿಯೆಗಳ ಮೇಲೆ ಹತೋಟ 
ಸಾಧಿಸಬಹುದು, ಬೇಕೆಂದರೆ ಕೃತಕ ಹಸಿರೆಲೆ. ಕೃತಕ ರಕ್ತಗಳನ್ನು ನಿರ್ಮಿಸಬಹುದು. 
ಈ _ದಿಸೆಯಲ್ಲಾ ಗಲೇ ನಿರವಯವ ರಸಾಯನಶಾಸ್ತ್ರ ಹೆಜ್ಜೆ ಇಟ್ಟಿದೆ. ಕೃತಕ 
ಹಸಿರೆಲೆಯ ಮೂಲಕ ಸೌರಶಕ್ತಿ ಬಳಕೆ, ಕೃತಕ ರಕ್ತದಲ್ಲಿ ಮಾನವನ ಅಂಗಾಂಗಗಳ 
ಸಂರಕ್ಷಣೆ ಇವೇ ಮುಂತಾದ ಪ್ರಯೋಜನಗಳನ್ನು ಪ್ರಯೋಗಾಲಯಗಳಲ್ಲಾಗಲೇ 
ಸಾಧಿಸಿ ಪ್ರದರ್ಶಿಸಲಾಗಿದೆ. ಗಾಳಿಯಲ್ಲಿನ ಸಾರಜನಕವನ್ನು ಸಸ್ಯಗಳಿಗೇ ನೇರವಾಗಿ. 
ಪರಿಣಾಮಕಾರಿ ಗೊಬ್ಬರವಾಗಿ ಕ್ರಿಯಾಶೀಲನಾಗುವಂತೆ ಒದಗಿಸುವ ಮಹತ್ವಾ 
ಕಾಂಕ್ಲೆಯ ಯೋಜನೆಗಳೂ ಸಂಶೋಧನಾಲಯಗಳಲ್ಲಿ ತೀವ್ರ ಅಧ್ಯಯನಕ್ಕೆ ಒಳ 
ಗಾಗಿನ, ಈ ಯೋಚನೆಯಲ್ಲಿ 6-ಕ್ಷೇತ್ರದ ಮಧ್ಯವರ್ತಿ ಲೋಹಗಳು (ಉದಾ: 
ರುದಿನಿಯಂ, ಇರಿಡಿಯಂ) ಸಾರಜನಕದೊಡನೆ ನೇರವಾಗಿ ಬಂಧಕ್ಕೊಳಗಾಗಿ ಸಂಮಿಶ್ರ 
ಸಂಯುಕ್ತಗಳನ್ನು ಕೊಡುವುದೇ ಆರಂಭದ ಹೆಜ್ಜೆ ಯಾಗಿದೆ. ಒಟ್ಟಿನಲ್ಲಿ ಮೆಗ್ನೀಸಿಯಂ, 
ಕಬ್ಬಿಣ ಮಾತ್ರವಲ್ಲದೆ, ಸೋಡಿಯಂ, ಕ್ಯಾಲ್ಸಿಯಂ, ಕೋಬಾಲ್ಟ್‌, ಸತ್ಯಾ 
ಮೊಲಿಬಿ ನಂ, ಬೋರಾನ್‌", ಸೆಲಿನಿಯಂ, ಮುಂತಾದ ಅನೇಕಾನೇಕ ಲೋಹಗಳೂ 
ಜೀವಿಗಳಿಗೆ ಅವಶ್ಯಕ. ಹೇಗೆ, ಎಷ್ಟರ ಮಟ್ಟಿಗೆ ಎಂಬುದೇ ಇನ್ನೂ ತಿಳಿಯಬೇಕಾಗಿರುವ 
ಅಂಶ, ಕ್ರಿಯಾಶಕ್ತಿಯಲ್ಲಿ ನೈಸರ್ಗಿಕ ಅಣುಗಳಿಗೆ ಹೋಲುವ ಕೃತಕ ಅಣುಗಳನ್ನು 
ನಿರ್ಮಿಸಿ ಪ್ರಯೋಗಾಲಯದಲ್ಲಿ ಸಂಶೋಧನೆಗೊಳಪಡಿಸುವಾಗ ಎಚ್ಚರಿಕೆಯಿಂದ 


A ವಿಜ್ಞಾನ ಕರ್ಣಾಟಕ 


ಗಮನಿಸಿ, ಮರೆಯಬಾರದ ಮುಖ್ಯ ಅಂಶವೊಂದಿದೆ. ನಿಸರ್ಗದಲ್ಲಿನ ಕ್ರಿಯೆಗಳು 
ಒಂದು ಸರಳ ಅಂದರೆ ಸಾಮಾನ್ಯ ಉಷ್ಣತೆ, ಒತ್ತಡ, ಆಮ್ಲ ತೆಯೇ ಟೂ 
ಸೌಮ್ಯ ವಾತಾವರಣದಲ್ಲಿ ಆದರೂ ಬಹು ಸಮರ್ಥವಾಗಿರುತ್ತವೆ. ಈ ನಿಯಮಗಳ 
ಅನುಕರಣೆಯೂ ಆವಶ್ಯಕ. 
ಜೀವಶಾಸ್ತ್ರ ಅದರಲ್ಲೂ ಮನುಷ್ಯನ ಅಂಗಾಂಗಗಳಿಗೆ ಸಂಬಂಧಿತವಾದ ಒಂದು 
ಉಸಯುಕ್ತ ಬೆಳವಣಿಗೆಯೆಂದರೆ, ಬದಲಿ ಅಂಗಾಂಗಗಳ ಜೋಡಣೆ ಅದರಲ್ಲೂ ಕೃತಕ 
ಅಂಗಾಂಗಗಳ ಬಳಕೆ. ಖಾಯಿಲೆ, ಅಪಘಾತ, ಮುಪ್ಪು ಗಳಿಂದಾಗಿ ಮಾನವನ ಅನೇಕ 
ಅಂಗಾಂಗಗಳು ಕ್ಷಯಿಸುವುದು, ಮುರಿಯುವುದು, ನಿಸ್ತ )ಯವಾಗುವುದು ಸಹಜವೆ, 
ಆದರೆ ಒಂದು ಅಂಗವನ್ನು ಬದಲಾಯಿಸಿ ಮತ್ತೊಂದು ದೃಡ ಆರೋಗ್ಯ ಕರ ನೈಸರ್ಗಿಕ 
ಅಥವಾ ಕೃತಕ ಅಂಗವನ್ನು ಜೋಡಿಸುವ ಪರಿಹಾರ ಸಾಧ್ಯವೇ ಎನ್ನುವುದು ಗ್ರಶ್ನೆ. 
ಬದಲಿ sons ಮೂಲ ಅಂಗದ ಎಲ್ಲ ಗುಣಿಗಳನ್ನು ಹೊಂದಿರುವುದರ ಜೊತೆಗೆ 
ಶರೀರದೊಳಗೆ ಜೋಡಿಸಿ ನಾಗ ಅಲ್ಲಿನ ಪರಿಸರಕ್ಕೆ ಹೊಂದಿಕೊಂಡು ತನ್ನ ಕಾರ್ಯವನ್ನು 
ತಾನು ಮಾಡುವ ಶಕ್ತಿ ಹೊಂದಿರಬೇಕು. ರಕ್ತ, ಮಾಂಸ, ಮೂಳೆ, ಜೊಲ್ಲು, ನರಗಳು 
ಇದಾವುದರೊಂದಿಗೂ ಯಾವ ಪ್ರತಿಕ್ರಿ Ed ಒಳಗಾಗದೆ ವಿಷಕಾರಿಯೂ ಆಗದೆ, 
ನಶಿಸದೆ ಬಹುಕಾಲ ಕ್ರಿಯಾತೀಲವಾಗ ತುರು ಅವಶ್ಯ, ಈ ಗುಣಗಳನ್ನೆಲ್ಲೂ ಒಂದು 
ವಸ್ತು ಹೊಂದಿದೆಯೇ ಎಂಬುದನ್ನು ಶಸ್ತ್ರಚಿಕಿತ್ಸೆ ಮತ್ತು ಬದಲಿ ಅಂಗಾಂಗ 
ಜೋಡಣೆಗೆ ಮುಂಚೆಯೇ ಕೂಲಂಕಷವಾಗಿ ಅಧ್ಯಯನಮಾಡಿ, ಖಚಿತಪಡಿಸಿ 
ಕೊಂಡನಂತರವೇ ಅದನ್ನು ಉಪಯೋಗಿಸಬೇಕು. ಹಲ್ಲುಕುಳಿಯಿದ್ದರೆ ತುಂಬಲು 
ಹಲ್ಲಿನ ಸಿಮೆಂಟ್‌ನ ಬಳಕೆ ; ಒಂದು ಸರಳ ಉದಾಹರಣೆ. ಮುರಿದ ಮೂಳೆ ಜೋಡಿಸಲು 
ಸ್ಟೈನ್‌ಲೆಸ್‌ ಸ್ಟೀಲ್‌, ಮೆದುಳಿನಲ್ಲಿ ಕುಳಿ ತುಂಬಲು ಟ್ಯಾಂಟಲವನ್‌, ಚರ್ಮ 
ಬದಲಾಯಿಸಲು ಸಿಲಿಕೋರ್ನ ರಬ್ಬರ್‌. ಫ್ಲೊ ೇರೊಕಾರ್ಬನ” ಮೂಲ ಕೃತಕರಕ್ತ ಇವೇ 
ಕೆಲವು ಕೃತಕ ಬದಲಿ We ಜೋಡಣೆಯಲ್ಲಿ ಬಳಕೆಯಲ್ಲಿರುವ ನಿರವಯವ 
ರಸಾಯನಿಕ ವಸ್ತು ಗಳು. 
ಸರಿಸರ ಮಾಲಿನ್ಯಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನಾ ಗಲೇ ತಿಳಿಸಲಾಗಿದೆ. 
ಪರಿಹಾರದ ಅವಶ್ಯಕತೆ ಮತ್ತು ಸಾಧ್ಯತೆಯನ್ನು ಸೂಚಿಸಲಾಗಿದೆ! ಈಗ ನಿರವಯವ 
ರಸಾಯನಿಕಗಳು ಯಾವುವು, ಹೇಗೆ, ಎಷ್ಟರ ಮಟ್ಟ ಗೆ ಜವಾಬ್ದಾರರು ಎಂಬುದನ್ನು 
ಕೆಲವು ಉದಾಹರಣೆಗಳೊಂದಿಗೆ ಪರಿಶೀಲಿಸಿದರೆ, ನಿರವಯವ ರಸಾಯನಶಾಸ್ತ್ರ ಜ ರೂ 
ಹೇಗೆ ಪರಿಸರ ಸಂರಕ್ಷಣೆಯ ಕಾರ್ಯದಲ್ಲಿ ಉಪಯೋಗವಾಗಬಲ್ಲರು ಎಂಬ:ದು ವ 
ದಟ್ಟ ಗುತ್ತದೆ. ಒಂದು ಕಡೆ ಮಾನವನ ಉಪ ಪಯುಕ್ತ ಬಳಕೆ ಸಾಮಗ್ರಿಗಳಿಗಾಗಿ 
ನಿಸರ್ಗದ ನಿಕ್ಷೇಪಗಳನ್ನು ಅಗೆಯುತ್ತಾ, ಪುಡಿಮಾಡುತ್ತ, ಸುಡುತ್ತಾ ಹೋದಕ್ಕೆ 
ಇನ್ನೊಂದು ಕಡೆ ತಿಳಿಗಾಳಿಯೂ ಧೂಳಸು ಯವಾಗ, ಆತಕಕ8೦0 ರಸಾಯನಿಕ 
ಸಂಯುಕ. ಗಳಿಂದ ಮಲಿನವಾಗುತ್ತ ಜೆ. ಕಬ್ಬಿಣ ಮತ್ತು ಉಕ್ಕಿನ ಕಾರ್ಲಾನೆಗಳು, 


ಕ್‌ 


ನಿರವಯವ ರಸಾಯನಶಾಸ್ತ್ರ ನಡೆದುಬಂದ ದಾರಿ ೧೧ 


ಸಿಮೆಂಟ್‌, ಅಲ್ಯೂಮಿನಂ ಕಾರ್ಯಾನೆಗಳು, ಕಲ್ಲಿದ್ದಲು ಮೂಲದ ಶಾಖ ವಿದ್ಯುತ್‌ 
ತಯಾರಿಕಾಗಾರಗಳು ಇವುಗಳ ಪರಿಸರವನ್ನು ನನೆಸಿಕೊಂಡರೇ ಸಾಕು. ಉಸಿರಾಡಲು 
ಅಸಹ್ಯ, ಕಷ್ಟ, ಅನೇಕ ರೋಗಗಳ ಉದ್ಭವ, ಕಾರಣ ಗಾಳಿಯಲ್ಲಿ ಸಿಲಿಕ, 
ಇಂಗಾಲಾಮ್ಲ, ಸಾರಜನಕದ ಡೈಆಕ್ಸೆ ಡ್‌, ಗಂಧಕದ ಡೈಆಕ್ಸೈಡ್‌ಗಳ ಮಿಶ್ರಣ, 
ಪೆಟ್ರೋಲ್‌ ದಹನ ಹೆಚ್ಚಾ ದಷ್ಟು, ಗಾಳಿಯಲ್ಲಿ ಸೀಸಲೋಹಕಣಗಳ ಅಂಶವೂ ಹೆಚ್ಚಳ. 
- ಜೀವಿಗಳ ಆರೋಗ್ಯವೊಂದೇ ಅಲ್ಲ, ಗಾಳಿಯ ರಸಾಯನಿಕ ರಚನೆ ಬದಲಾದರೆ 
ಭೂಮಿಯ ಮೇಲೆ ಬೀಳುವ ಸೂರ್ಯನ ಕಿರಣಗಳ ಪರಿಣಾಮವೂ ಬದಲಾಯಿಸಿ 
ಉಷ್ಣಾಂಶ ಏರುಪೇರಾಗಿ ಹವಾಮಾನವೇ ಬದಲಾಗುವುದೂ ಸಾಧ್ಯ. ಡೆಟರ್ಜಂಟ್‌ 
' ಸಾಬೂನುಗಳನ್ನು ಬಳಸಿದಷ್ಟು ನೀರಿನಲ್ಲಿ ಫಾಸ್ಟೆ ಬಟ ಅಂಶ ಹೆಚ್ಚಳ. ಪಾದರಸ, : 
ಕ್ಲೋರಿನ್‌, ಸಯನ್ಸೈಡ್‌ಗಳು ನೀರಿನಲ್ಲಿ ಸೇರಿದಷ್ಟು ನದಿಯಾಗಲಿ, ಸಮುದ್ರವಾಗಲ್ಲಿ, 
ಅವುಗಳ ನೀರು ಅಲ್ಲಿನ ಜಲಚರಗಳಿಗೆ 'ವಿಸವಾಗುತ್ತದೆ. 

ಈ ಎಲ್ಲ ಪರಿಣಾಮಗಳನ್ನು ಸಮಗ್ರ ವಾಗಿ ಅಧ್ಯ ಯನ ಮಾಡಿ, ಜೀವಕ್ರಿಯೆ,-- 
ಜನಾರೋಗ್ಯ ಮತ್ತು ಪರಿಸರ ಸಂರಕ್ಷಣೆ ಇವುಗಳ ಮೇಲೆ ಸಂಶೋಧನೆ ನಡೆಸುವುದು 
ಎಲ್ಲ ವಿಜ್ಞಾ 3 ನಿಗಳ ಕರ್ತವ್ಯ. ಪೂ ಜವಾಬ್ದಾರಿಯನ್ನು ಶಿ ಭಾಯಿಸಲು ನಿರವಯವ 
ಔನ ುನಶಾಸ ಸ್ರಜ್ಞರೂ ತಮ್ಮ ಕ್ಷೇತ್ರಕ್ಕೆ ನ ಕಾರ್ಯಪ್ರವೃತ್ತ 
ಪಾಗಿರುವುಡೇ ಅಧುನಿಕ ನಿರವಯವ ರಸಾಯನಶಾಸ್ತ್ರದ ರೂಪ ರೇಖೇಗಳಲ್ಲೊ ಸ 


ಮಹಾದಾರ್ಶನಿಕ ಹಾಗೂ ಭೌತವಿಜ್ಞಾನಿ ಐನ್‌ಸ್ಟೀನನಿಗೆ ಬೆಕ್ಕುಗಳೆಂದರೆ : 


ಪ್ರಾಣ. ಆತನ ಬಳಿ ಮುದ್ದಾದ ಹೆಣ್ಣು ಬೆಕ್ಕೊಂದು ಕೂಡ ಇತ್ತು. ಅದು 
ಬೇಕೆನಿಸಿದಾಗ ಬಂದು ಹೋಗಲು ಅನುಕೂಲವಾಗುವಂತೆ ಐನ್‌ಸ್ಟೀನ್‌ ತನ್ನ 


ಕೋಣೆಯ ಕಿಟಕಿಯಲ್ಲಿ ಒಂದು ಕಿಂಡಿ ಕೊರೆಸಿದ್ದ. ಒಮ್ಮೆ ಅವನ ಭೇಟಿಗೆ ಬಂದವ ' 
ಕೊಬ್ಬರಿಗೆ ಆ ಕಿಂಡಿಯ ಪಕ್ಕವೇ ಹೊಸದಾಗಿ ಆಗಿದ್ದ ಪುಟ್ಟ ಕಿಂಡಿಯನ್ನು ಕಂಡು " 


ಅಚ್ಚರಿಯಾಯಿತು, “ ಅದೇಕೆ)” ಎಂದು ಕೇಳಿದರು. ಆಗ ಐನ್‌ ಸ್ಟೀನ್‌ 
ಹೇಳಿದನಂತೆ" ನನ್ನ ಬೆಕ್ಟು ಮರಿ ಹಾಕಿದೆ. ಆ ಮರಿಗೆ ಬಂದು ಹೋಗಲು ಹಾದಿ 
ಬೇಡವೇ? ಅದಕ್ಕಾಗಿಯೆ ಈ ಸಣ್ಣ ಕಿಂಡಿ I > ಅಂತ. 


2 


ಂಗ್ರಹ: ಶ್ರೀ ಎ. ಎಸ್‌. ಕೆ, ವಿ, ಎಸ್‌. ಶರ್ಮ 
ಸಂಶೋಧಕ, ಪ್ರಾಣಿಶಾಸ್ತ್ರ ವಿಭಾಗ 


ಮಾನಸಗಂಗೋತ್ರಿ, ಮೈಸೂರು. 


ಜಗಜಿತ್‌ಸಿಂಗ್‌ 
ರಾಜ್‌ ಚಂದ್ರಬೋಸ್‌” 


ಆಯ್ಲರ್‌ ಮಂಡಿಸಿದ್ದ ಪ್ರಸಿದ್ಧ ಊಹೆ ತಪ್ಪೆಂದು ಆರ್‌. ಸಿ. ಬೋಸ್‌ ಸಾಧಿಸಿ 
" ಆಯ್ಲರ"್‌ ಗರ್ವಭಂಜಕ ' ಎಂಬ ಹಿರಿಮೆ ಗಳಿಸಿದ ಸುದ್ದಿ ನ್ಯೂಯಾರ್ಕ್‌ ದೈನಿಕಗಳಲ್ಲಿ 
`ಶಿರೋನಾಮೆಯಾಗಿ ಪ್ರಜ್ವಲಿಸಿದೆ. ನ್ಯೂಕ್ಸಿಯರ್‌ ವಾರ್ತೆಗಳ ಕಾರ್ಮೋಡ ಕವಿದಿರುವ 
ಇಂದಿನ ದುರ್ದಿನಗಳಲ್ಲಿ ಈಚೆಗೆ ಬೆಳಗಿದ ಈ ಮಿಂಚಿನ ಛಳುಕು ನಮ್ಮ ಯುಗದ 
ಆಶಾದಾಯಕ ಚಿಹ್ನೆಗಳ ಪೈಕಿ ಒಂದು. 


| 
೬.6 
ಗ ಬಂ. 
೫.141” 
2 ॥ 
ಈ 1:2 
ಸ ಚಿತ್ರ 1 


ಹದಿನೆಂಟನೆಯ ಶತಮಾನದ ಪ್ರ ಚಂಡ ಗಣಿತವಿದ ಆಯ್ಲ 0" ತನ್ನ ಹಾಗೂ 
ತನ್ನ ತರುವಾಯದ ದಿನಗಳಲ್ಲಿ ಜ್‌ ಅನೇಕ ಮಂದಿಯ ನಿದ್ರಾ ಭಂಗಕ್ಕೆ ಕಾರಣ 
ನಾಗಿದ್ದ. ಉದಾಹರಣೆಗೆ ಆತ ರಾಣಿ ಕ್ಯಾ ತರೀನಳ ಆಸ್ಚ್ಯಾ ನದಲ್ಲಿ ಡೀಡೆರೂ ಎಂಬ 
ಸುಪ್ರ ಸಿದ್ಧ ನಾಸ್ತಿಕ ಸಸ ತ್ತ ಶಾಸ್ತ್ರ ಜನನಿಗೆ ಭಗವಂತನ ಅಸ್ತಿ ಶ್ವ ಕುರಿತು ಬೀಜ 
ಔಯ " ಸಾಧನೆ? ನೀಡಿ ಆತನ ದಿಕ್ಕೆಡಿಸಿದ್ದ. ಈ ಘಟನ ಕಲ್ಪನಾವಿಲಾಸ 


* ಕನ್ನಡಾನು ವಾದ: ಜಿ. ಟಿ. ನಾರಾಯಣರಾವ್‌ 


೧೪ ವಿಜ್ಞಾನ ಕರ್ಣಾಟಕ 


ಆದರೆ ಮಾಯಾಚೌಕಗಳ ಒಂದು ನೂತನ ಪ್ರಭೇದದ ಬಗ್ಗೆ ಆ ತ | 
ನಂಬಿದ ಗಣಿತಜ್ಞರ ಸದೀರ್ಫ ಉತ್ತರೋತ್ತರ ' 
ದರಲ್ಲಿ ಕಲ್ಪನಾವಿಲಾಸವಿನಿತೂ ಬೆರೆತಿಲ್ಲ. 
ಟ ಮತ್ತು ಅಡ್ಡ ಸಾಲುಗಳ ' 
ಹೆಸರಿದೆ. . ಉದಾಹರಣೆಗೆ" 
| 


ಸ 


ವಾಗಿರಬಹುದು, 
ಹೊಡೆದಿದ್ದ ಅಂದಾಜುಗುಂಡನ್ನು 
ದಂಡನ್ನೇ ಆತ ದಿಕ್ಕೆಡಿಸಿದ್ದ ಎಂಬು 
ಸಂಖ್ಯೆಗಳ ಯಾವುದೇ ಚೌಕವ್ಯೂಹದ ಎಲ್ಲ ನೀ 
ಮೊತ್ತ ಒಂದೇ ಆದಾಗ ಅದಕ್ಕೆ ಮಾಯಾಚ್‌ೌಕನೆಂಬ 
ಚಿತ್ರ 1ನ್ನು ನೋಡಬಹುದು. 
ಸ್ವಸಂತೋಷಕ್ಕಾಗಿ ಆತ ರಚಿಸಿದ ಮಾಯಾಚ್‌ೌಕಗಳ ಬಗೆಯಲ್ಲಿ ಸಂಖ್ಯೆ. 
ಗಳ ಬದಲು ಲ್ಯಾಟಿನ್‌, ಗ್ರೀಕ್‌ ಅಥವಾ ಇತರ ಯಾವುದೇ ವರ್ಣಮಾಲೆಯ ಅಕ್ಷರ" 
ಗಳನ್ನು ಆದೇಶಿಸಿದ. ಅಡ್ಡ ಮತ್ತು ನೀಟ ಸಾಲುಗಳ ಮೊತ್ತ ಒಂದೇ ಆಗಿರಬೇಕೆಂಬ ' 
ನಿರ್ಬಂಧದ ಬದಲು ಯಾವ ಅಕ್ಷರವೂ ಅದೇ ಅಡ್ಕ ಅಥವಾ ನೀಟಸಾಲಿನಲ್ಲಿ 
ಪುನರಾವರ್ತಿಸಬಾರದೆಂಬುದನ್ನು ವಿಧಿಸಿಕೊಂಡ. ಹೀಗೆ ಮಾಡಿದಾಗ ಫಲಿಸುವ ಅಕ್ಷರ: 
ಗಳ ಅಳವಡಿಕೆಗೆ ಬಳಸಿದ ಅಕ್ಷರಗಳು ಗ್ರೀಕ್‌ ಇರಲಿ ದೀವನಾಗರಿ ಇರಲಿ- ಲ್ಯಾಟಿನ್‌ 
ಚೌಕವೆಂದೇ ಹೆಸರು. | 
ವರ್ಣಮಾಲೆಯ 4, ಗಿ, ೭ ಇಂಬ ಮೂರು ಅಕ್ಷರಗಳಿಂದ ತೊಡಗುತ್ತೆ (ವೆಂದು 
ಭಾವಿಸೋಣ, ಇವನ್ನು ಬಳಸಿ ಮೂರು ಅಡ್ಡ ಮತ್ತು ಮೂರು ನೀಟ ಸಾಲು 
ಗಳಿರುವ 19,683 ವಿಭಿನ್ನ ಚೌಕಗಳನ್ನು ರಚಿಸಬಹುದೆಂದು ತಿಳಿಯುವುದು | 
ಸುಲಭ. ಏಕೆಂದರೆ ಇಂಥ 33 ಚದುರಂಗ ಮಣೆಯಲ್ಲಿ ಒಂಬತ್ತು ಕೋಣೆ | 
ಗಳಿರುವುವು ; ಪ್ರತಿಯೊಂದು ಕೋಣೆಯಲ್ಲಿ 4, ಠಿ, € ಇಂಬ ಮೂರು ಅಕ್ಷರಗಳ ಪೈಕಿ 
ಯಾವುದೇ ಒಂದನ್ನು ತುಂಬಬಹುದು. ಹೀಗೆ ಈ ಕೋಣೆಗಳನ್ನು ಭರ್ತಿಗೊಳಿಸಲು | 
Gq ಒಂದತ್ತು AVI 19,683 ಪ್ರತ್ಯೇಕ ರೀತಿಗಳಿವೆ. ಈ ಪ್ರತಿ' 
ಯೊಂದು ರೀತಿಯೂ ಇತರ ಎಲ್ಲ ರೀತಿಗಳಿಂದಲೂ ಬೇಕೆಯದಾದ ಒಂದು ಅಳವಡಿಕೆ. ' 
ಉದಾಹರಣೆಗೆ ಚಿತ್ರಗಳು 2 ಮತ್ತು 3ನ್ನು ನೋಡಬಹುದು. | 


ಮ 
a b | ೩11 0 
(0 
b 0 2 | RP 
೬ ಇ ಸಟೆ... 


4 


ರಾಜ್‌ ಚಂದ, ಬೋಸ್‌ ೧೫ 


ಗೆ 


ಅಂದಮಾತ್ರಕ್ಕೆ ಇವೆಲ್ಲವೂ, ಯಾವ ಅಕ್ಬರ ಕೂಡ ಒಂದು ಅಡ್ಡ ಅಥವಾ 
ನೀಟ ಸಾಲಿನಲ್ಲಿ ' ಪನರಾರರಿಸತೂಡದು ಎಂಬ ಅರ್ಥದಲ್ಲಿ, ಲ್ಯಾಟಿನ್‌ ಚೌಕ 
ಗಳಾಗುವುದಿಲ್ಲ. ದಾಹರಣೆಗೆ ಎಡಬದಿಯ ಚೌಕ (ಚಿತ್ರ 2) ಲ್ಯಾಟನ್‌ ಆಗಿದ್ದರೆ 
ಬಲಬದಿಯದು AM 3) ಅಲ್ಲ. ಏಕೆಂದರೆ ಇದರಲ್ಲಿ ಅಕ್ಬರ 0 ಒಂದನೆಯ ಅಡ್ಡ 
ಸಾಲಿನಲ್ಲಿ ಪುನರಾವರ್ತಿಸಿದೆ. ಹತ್ತೊಂಬತ್ತು ಸಾವಿರ ಚಿಲ್ಲರೆ ಚಿತ್ರಗಳ ಪೈಕಿ ಕೇವಲ 
ಹನ್ನೆರಡು ಮಾತ್ರ ಲ್ಯಾನ್‌ ಆಗಿವೆ. ಒಂದಿಷ್ಟು ತರ್ಕಮಾಡಿ ಇಲ್ಲವೇ ಎಲ್ಲ 
ಅಳವಡಿಕೆಗಳನ್ನೂ ಬರೆದು ಯಾವುದೇ ಅಡ್ಡಸಾಲಿನಲ್ಲಿ ಅಥವಾ ನೀಟಸಾಲಿನಲ್ಲಿ 
ಅಥವಾ ಎರಡರಲ್ಲಿಯೂ ಅಕ ರಗಳೆ ಪುನರಾವರ್ತನೆ ಆಗಿದ್ದರೆ ಆ ಚೌಕವನ್ನು 
ಹೊಡೆದು ಹಾಕ ಇದನ್ನು ಸಾಧಿಸಬಹುದು, ಹೀಗೆ ಮಾಡಿ ದೊರೆಯುವ ಹನ್ನೆರಡು 
ಚೌಕಗಳ ಪೈಕಿ ಎರಡು ಫಲವತ್ತಾದವು- ಹಾಗೆ ಹೇಳಬಹುದಾದರೆ, ಇವು ಒಂದೇ 
ಜಾತಿಯವು. ಇವನ್ನು “ ಮದುವೆ ಮಾಡಿ” ಪಡೆಯಬಹುದಾದ ಸಂತತಿ ಇದರ 
ಯಾವುದೇ ಜನ್ಮದಾತ ಚೌಕಕ್ಕಿಂತ ಅಧಿಕ ಲ್ಯಾಟಿನ್‌ ಆಗಿರುತ್ತದೆ. ಉದಾಹರಣೆಗೆ 
ಈ ಮುಂದಿನ ಎರಡು ವಿವಾಹಯೋಗ್ಯ. ಅಥವಾ ಗಣಿತಜ್ಞನ ಪರಿಭಾಷೆಯಲ್ಲಿ 
ಹೇಳುವುದಾದರೆ ಲಂಬಾತ್ಮಕ--ಲ್ಯಾಟನ್‌ ಚೌಕಗಳಿಂದ (ಚಿತ್ರಗಳು 4 ಮತ್ತು 5) 
ಒಂದರ ಅಕ ರಗಳನ್ನು ಇನ್ನೊಂದರ ಮೇಲೆ ಆಧ್ಯಾರೋಪಿಸಿ ಬೇರೊಂದು ಲ್ಯಾಟಿನ್‌ 
ಚೌಕವನ್ನು ಉತ್ಪಾದಿಸಬಹುದು (ಚಿತ್ರ 6). 


a | ಥಿ | | | 

ಲ್‌ ಟ್ಟ ೃೃ ೃ ಹಲ 

| | bE 

Bcd ಗ (ಛೈ ಟಟ: 

SS AiR ibd RE ರ. 

1.016 ಗಿ Me d 6 aY be | 

ಕ 

ಜ್‌ ಚಿತ್ರ 5 ಬಿತ್ರ 6 


ಹೀಗೆ ಅಧ್ಯಾರೋಪಣೆಯಿಂದ ಪಡೆದ ಚೌಕದಲ್ಲಿ (ಚಿತ್ರ 6) ಪ್ರತಿಯೊಂದು 
ಲ್ಯಾಟಿನ್‌ ಅಕ್ಬರ ಪ್ರ ತಿಯೊಂದು ಗ್ರೀಕ್‌ ಅಕ್ಷ ಕರದೊಡನೆ ಒಮ್ಮೆ ಕೆ ಒಮ್ಮೆಃ 
ಮಾತ್ರ RRA ಗೆಮಕಿಸುತ್ತೆ "ವೆ. ಇ4ದಂಥ ಕಳವ 
“bY ಜಳ ಯುಗ್ಮ: ಸದೆ ಇದರಲ್ಲಿ ಮರುಕೊಳಿಸುವುದಿಲ್ಲವೆಂದು ಅರ್ಥ, ಎಲ್ಲ ಸಂದರ್ಭ 
ಗ [ಗಳಲ್ಲಿ ಇದು ಕಲು. ವಸ್ತುತಃ ಸೈದ್ಧಾ ಂತಿಕವಾಗಿ ಸಾಧ್ಯವಾಗುವ ಹನ್ನೆರಡು 


ಹ 


ಎ ನಕರ್ಣಾಟ 
೦೬ ವಿಜ್ಞಾನ ೯ 


3x3 ಲ್ಯಾಟನ್‌ ಚೌಕಗಳಿಂದ ಇತರ ಯಾವುದೇ ಜೊತೆಯನ್ನು ಆಯ್ತು ದಾದರೆ 
ಅವುಗಳ ಅಧ್ಯಾರೋಪಣೆಯಿಂದ ಪಡೆದ ಸಂಯುಕ್ತ ಚೌಕದಲ್ಲಿ ಕನಿಷ್ಠಪಕ್ಷ 
ಒಂದಾದರೂ ಪುನರಾವರ್ತಿತಯುಗ್ಮ ಪದವಿರುತ್ತ ದೆ. ಆದ್ದ ರಿಂದ ಎರಡು ಲ್ಯಾಟಿನ್‌ 
ಚೌಕಗಳ ಸಂಯೋಗದಿಂದ ಲಭಿಸುವ ಸಂತತಿಯಲ್ಲಿ ಪದಗಳೆ ಯಾವ ಜೋಡಿ 
ಒಂದಕ್ಕಿಂತ ಹೆಚ್ಚು ಸಲ ಬರುವುದಿಲ್ಲ ಇದೊಂದು ವಿಶೇಷ ಘಟನೆ, ಎಂದೇ ಇದು 
ಈ ಸಂತತಿಗೆ ಹೊಸ ಹೆಸರನ್ನು ಬೇಡುವಷ್ಟು ಗಮನಾರ್ಹವಾಗಿರುವುದಾಗಿದೆ. 
ಇದಕ್ಕೆ ಗ್ರೀಕೊ. ಲ್ಯಾ ಬನ” ಚೌಕವೆಂದು ip 
ei ವಿವಿಧ ಸರ್ಷಿಗಳ ಅಧಿಕಾರಿಗಳನ್ನು ಆರು ವಿವಿಧ ನಭಾಬಮ ಗಳಿಂದ ' 
ಆಯ್ಚಾಗ ದೊರೆಯುವ 66,36 ಅಧಿಕಾರಿಗಳನ್ನು, ಚೌಕದ ಪ್ರತಿಯೊಂದು 
ಅಡ್ಡ ಮತ್ತು ಪ್ರತಿಯೊಂದು ನೀ:ಟಸಾಲಿನಲ್ಲಿಯೂ, ಒಂದು ದರ್ಜೆಯ ಹ್ಯಾ ತ್ತು ಒಂದು ' 
ಪಟ ಶಾಲಮ್ಕಿನೆ ಒಬ್ಬನೇ ಒಬ್ಬ ಅಧಿಕಾರಿ ಇರುವಂತೆ ಚೌಕವ್ಯೂಹವಾಗಿ ಅಳವಡಿಸುವುದು ' 
ಹೇಗೆ ಎಂಬ ಸವಾಲನ್ನ ಕ್ಯಾತರೀನಳ ಆಸ್ಥಾ ನದಲ್ಲಿದ್ದ ಜೀ ಒಬ್ಬ ಆಯ್ಲರನ ' 
ಎದುರು ಒಡ್ಡಿದಾಗ ಈತ ಅದನ್ಸಿ ಜವಾನಿ “೨ರ ಸುವ ದಿಶೆಯಲ್ಲಿ ಲ್ಯಾ ಟನ್‌ ಮತ್ತು 
ಗ್ರೀಕೊ-ಲ್ಯಾ ಟನ್‌ ಚೌಕಗಳ ಸಿದ್ಧಾ ತದ ತಳವನ್ನೇ ಶೋಧಿಸಲು ಪೆ ್ರೀಶಿತನಾದ. 
HE ವಿವಿಧ ದರ್ಜೆಗಳ ಅಧಿಕಾರಿಗಳನ್ನು ಮೂರು ವಿವಿಧ ಸಟ 6 
ಗಳಿಂದ ಆಯ್ದಾಗ ದೊರೆಯುವ : ೬39 ಅಧಿಕಾರಿಗಳನ್ನು ಅಳವಡಿಸುವ ಸರಳತರ "4 
ಸಮಸ್ಯೆಯನ್ನು ಆಯ್ಲರ್‌ ಮೊದಲು ಪರಿಶೀಲನೆಗೆ ತೆಗೆದುಕೊಂಡು ಇದರ ಪರಿಹಾರ ಈ '| 
ಮೇಲೆ ನಿರೂಪಿಸಿರುವ ಗ್ರೀಕೊ- ಲ್ಯಾಟಿನ್‌ ಅಳವಡಿಕೆಯಲ್ಲಿದೆಯೆಂದು ತೋರಿಸಿದ. 
ಏಕೆಂದರೆ 1, b, ೭ ಮೂರು ದರ್ಜೆಗಳನ್ನೂ ೩, 8, ೪ ಮೂರು ಪಟಾಲಮ್ಮುಗಳನ್ನೂ 
ಸೂಚಿಸಿದರೆ ೧೬; 06, ೧6 ಮುಂತಾದ ಒಂಬತ್ತು ಯುಗ್ಮ ಪದಗಳ ಪೈಕಿ ಯಾವ ' 
ಪದವೂ ಪುನರಾವರ್ಶಿಸದಿರುವಂಥ ಅಳವಡಿಕೆಯನ್ನು ಪಡೆಯುವುದೇ ನಮ್ಮ ಅಪೇಕ್ಷೆ. ಈ 
ಇಂಥ ಅಳವಡಿಕೆ ಒಂದು ಮಾತ್ರ ಇರುವುದೆಂದು ನೋಡಿದ್ದೆ "ವೆ. ಇದೇ ಚಿತ್ರ 6ರಲ್ಲಿ , 
ತೋರಿಸಿರುವ ಮೂರು ಅಡ್ಡ ಮತ್ತು ಮೂರು ನೀಟಸಾಲುಗಳ ಗಿ ಫ್ರೀಕೊ-ಲ್ಯಾರ್ಟ್‌ | 
ಚಾಕ, ಕೆ 
-ಅಡ್ಡ ಮತ್ತು ನೀಟಸಾಲುಗಳು ಯಾವುವೇ ;) ಸಂಖ್ಯೆಯಲ್ಲಿರುವಾಗ ದೊರೆಯುವ 1 
ಗ್ರೀಕೊ-ಲ್ಯಾಟನ್‌ ಚೌಕಗಳನ್ನು ಆಯ್ಲರ್‌ ಪರಿಶೀಲಿಸಿದ. ಒಂದೋ ಬೆಸವಾಗಿರು' | 
ವಾಗ ಇಲ್ಲವೇ ಜೋಡಿ ಸರಿಯಾಗಿರುವಾಗ (4ರಿಂದ ಭಾಗವಾಗುವ ಸರಿಸಂಖ್ಯೆ : 4 
4, 8, 12 ಇತ್ಯಾದಿ) ಚೌಕ ರೂಪದಲ್ಲಿ ದರ್ಜೆಗಳ ಮತ್ತು ಪಟಾಲಮ್ಮುಗಳ | 
ಅಪೇಕ್ಷಿತ ಸ್ರರೂಪ ಸದಾ ಸಾಧ್ಯವಾಗುವುದೆಂದು ರುಜುವಾತಿಸಿದ. ಆದರೆ ॥। ಒಂಟ | 
ಸರಿಯಾಗಿದ್ದಾಗ (4ರಿಂದ ಭಾಗವಾಗದ ಸರಿ ಸಂಖ್ಯೆ: 6, 10, 14 ಇತ್ಯಾದಿ; | 
ರುಖಾರನ ಆಸ್ಚಾ ್ಸಿನಿಕ ಆಯ್ದ ರನ ಎದುರೊಡ್ಡಿ ದ ಸವಾಲು 6ನ್ನು ಕುರಿತದ್ದು) ಆಯ ರ್‌ 
ಗಂಭೀರ ತೊಡಕುಗಳಲ್ಲ ಸಿಕ್ಕಿಹಾಕಿಕೊಂಡ. ಎಷ್ಟು ಕಷ್ಟ ಪಟ್ಟರೂ ಈ ಸಮಸ್ಯಿ 


ರಾಜ್‌ ಚಂದ್ರಬೋಸ್‌ ೧೭ 


ಯನ್ನು ತಹಬಂದಿಗೆ ತರಲಾರದವನಾದ. ಆರು ಅಡ್ಡ ಮತ್ತು ಆರು ನೀಟ ಸಾಲುಗಳ 
ಜೊ ಲ್ಯಾಟಿನ್‌ ಚೌಕವನ್ನು ರೂಪಿಸುವ ಯಾವ. ವಿ ಇನವೂ ಹೊಳೆಯಲಿಲ್ಲ. 
ಸಾಕಷ್ಟು ವ್ಯಾಸ ಸಕ ಪ್ರಯತ್ನಾನಂತರ ಆತ ಈ ಊಹೆಯನ್ನು ಮಂಡಿಸಿದ 
“6x 6-36 ಕೋಣೆಗಳಿರುವ ಪರಿಪೂರ್ಣ ಗ್ರೀಕೊ-ಲ್ಯಾಟನ್‌ ಚೌಕದ ನಿರ್ಮಾಣ 
ಅಸಾಧ್ಯವೆಂದು ಯಾವ ಅಳುಕೂ ಇಲ್ಲದೆ ತೀರ್ಮಾನಿಸಿದ್ದೇನೆ. ಇದೇ ಅಸಾಧ್ಯತೆ 
10, 14... . ಅಡ್ಡ ಮತ್ತು ನೀಟಿಸಾಲುಗಳಿರುವ, ಮತ್ತು ಸಾರ್ವತ್ರಿಕವಾಗಿ 
ಒಂಟ ಸರಿ ಸಂಖ್ಯೆಯ ಅಡ್ಡ ಮತ್ತು ನೀಟಸಾಲುಗಳಿರುವ ಚೌಕಗಳ ಸಮಸ್ತ ಸಂದರ್ಭ 
ಗಳಿಗೂ ಅನ್ವಯವಾಗುತ್ತದೆ.” ಈ ಸುಪ್ರ ಸಿದ್ಧ ಊಹೆಯನ್ನೆ € ಬೋಸ್‌ ಮತ್ತು ಇವರ 
ಸಹೆಕಾರ್ಯಕರ್ತರು ಅಸಾಧುವೆಂದು ಈಚೆಗೆ ಕುಜುವಾತಿಸಿದ್ದ 

ಬೋಸರ ಕೊಡುಗೆಯ ಮಹತ್ತ್ವವನ್ನು ಮೆಚ್ಚಲು ಅವರು ನಡೆದ ಹಾದಿಯ 
ಅವಲೋಕನ ಅಗತ್ಯ, ತತ್ರೂರ್ವ ಅವರು ಸಂಕುಲಸಿದ್ಧಾ ಂತ, ಗ್ಯಾಲ್ವಾ ಕ್ಷೇತ್ರ ಗಳು, 
ಸಂತುಲಿತ ಅಪೂರ್ಣ ಆಲೇಖ್ಯ ಮತ್ತು ಸಾಂತ ಜ್ಯಾಮಿತಿಗಳು ಎಂಬ ಕ್ಷೇತ್ರಗಳಲ್ಲಿ 
ಕಾರ್ಯವೆಸಗಿ ಗಳಿಸಿದ್ದ ಅರ್ಥಗರ್ಭಿತ ಭಾವನೆಗಳನ್ನು ಆಯ್ದ ರನ ಸಮಸ್ಯೆಯ 
ಪರಿಹಾರಕ್ಕೆ ಪ್ರಯೋಗಿಸಿದರು. ಇದಲ್ಲದಿದ್ದರೆ ಗಣಿತವಿದರ ಎದುರಿದ್ದ ಹಾದಿಯೊಂದೇ : 
ಸಾಧ್ಯವಾದ ಪ್ರತಿಯೊಂದು ಚೌಕ ಅಳವಡಿಕೆಯನ್ನೂ ಬರೆದು ಅದು ಆಪೇಕ್ಷಿತ ಷರತ್ತು 
ಗಳನ್ನು ಈಡೇರಿಸುವುದೇ ಇಲ್ಲವೇ ಎಂದು ನೋಡುವುದು. ಇದರ ಪ್ರಕಾರ ಗ 2 
ಆಗಿರುವ ಆತ್ಯಂತ ಸರಳ ಸಂದರ್ಭದಲ್ಲಾದರೂ 2 «2 ಗ್ರೀಕೊ-ಲ್ಯಾಔನ್‌ ಚೌಕ 
ಅಸಾಧ್ಯವೆಂದು ತೀರ್ಮಾನಿಸಲು ಕನಿಷ್ಠಪಕ್ಷ 24 ಚೌಕಗಳ ಪರಿಶೀಲನೆ ಅಗತ್ಯವಾಗು 
ತ್ತದೆ. 7-3 ಆಗಿರುವ ಮುಂದಿನ ಸಂದರ್ಭದಲ್ಲಿ ಪರಿಶೀಲಿಸಬೇಕಾದ ಚೌಕಗಳ 
ಸಂಖ್ಯೆ 3,62,882 ಕೈೇರುವುದು. 

n ಜಾಸ್ತಿ ಆದಂತೆ ಪರಿಶೀಲಿಸ ಬೇಕಾಗುವ ಚೌಕಗಳ ಸ ಸಂಖೈ ಅತಿ ತೀವ್ರವಾಗಿ 
ಏರುತ್ತದೆ. ಉದಾಹರಣೆಗೆ /; ೯ 6 ಆವಾಗ ದೊರೆಯುವ ಸಮಸ್ತ ಸಾಧ್ಯ ಚೌಕಗಳ 
ವಾಸ್ತವ ನಿರೂಪಣೆ ಮತ್ತು ಅವನ್ನು ತಾಳೆನೋಡಿ ಆಯ್ದರನ ಊಹೆಯ ಸ್ಥಿರೀಕರಣ 
1901ರ ತನಕವೂ ಕೈ ಗೂಡಿರೆಲಿಲ್ಲವೆಂದಾಗ ಈ ಕೆಲಸದ "ಅಗಾಧತೆಯ ಅರಿವಾದೀತು. 
ಈ ಸಾಹಸವನ್ನು ಪ್ಪ ಪ್ರವರ್ಶಿಸಿದವ ಫ್ರಾನ್ಸಿ ನ ದಿಟ್ಟಿ ಗಣಿತವಿದ ಜಿ. ಬ್ಯಾರಿ, ಇದೇನೋ 
ಸರಿ, ಅದರೆ ಬದಿ ಟೂ 14, 18 ಇತ್ಯಾದಿ "ಇರುವ ಚೌಕಗಳನ್ನು ಈ ತೆರನಾದ 
ತಪಾಸಣೆಗೆ ಒಳಪಡಿಸುವುದು ಕೇವಲ ಕಾಗದ, ಪೆನ್ಸಿಲ್‌, ಸಶ್ರಮ ದುಡಿಮೆ 
ಮುಂಶಾದವುಗಳಿಗೆ ಮಾತ್ರ ಸೀಮಿತವಲ್ಲ. ವರ್ತಮಾನ ದಿನಗಳ ಅಂಕಗಣಕಗಳು 
ಕೂಡ ಈ ಮಹಾಕಾರ್ಯವನ್ನು ನಿಭಾಯಿಸಲಾರವು. ಅಷ್ಟು ಬೃಹತ್ಸಂಖ್ಯೆಯ 
ಚೌಕಗಳನ್ನು ಇವು ಕೊಡುವುವೆಂದು ಅರ್ಥ. 

ಈಚೆಗೆ ಟಾಮ್‌ ಕಿನ್‌ ಎಂಬವರು ಮಾಡಿರುವ ಅಂದಾಜಿನ ಪ್ರಕಾರ 1010 
ಲ್ಯಾಟಿನ್‌ ಚೌಕಗಳಿಂದ ದೊರೆಯುವ ಪ್ರತೀಕಗಳ ಸಮಸ್ತ ಸಾಧ್ಯ ಅಳವಡಿಕೆಗಳ 


2 


ಜೀ ವಿಜ್ಞಾ ನಕರ್ಣಾೂಓಿಕ 


ಮೂಲಕ ದೌಡಾಯಿಸಲು ನಮ್ಮ ಅತ್ಯಂತ ಚಟುಲ ಗಣಕಕ್ಕೆ ಕೂಡ ಸಾಕ್ಟ್ರಾತ್‌ 3 
ವಿಶ್ವದ ಅಂದಾಜು ಪಾ ಯು (ಕೆಲವು ನೂರು ಕೋಟ ವರ್ಷಗಳು) ಸಾ ತ 


ics ಸಮಸ್ಯಾಪರಿಹಾರದತ್ತ ಒಯ್ಯುವ ಹಾದಿ ಇದಲ್ಲವೆಂಬುದು ಕಂಡಂತೆಯೇ 
ಇದೆ. 


ಲೆನಿನ್‌ ರಾಜಕಾರಣವನ್ನು ಅಥವಾ ಲಯೊಲ ಮತಧರ್ಮವನ್ನು ಪ್ರೀತಿಸು ' 


ತಿದ ಷೇ ಗಾಢವಾಗಿ ಬೋಸ್‌ ಸಂಖ್ಯಾಕಲನವಿಜ್ಞಾ ನವನ್ನು ಪ್ರೀತಿಸುತ್ತ ದ್ದ ರು. 


ಕ್ರಿದಷ್ಟಿ 


ಹೀಗಿದ್ದಾಗ ಇವರು ಆಯ್ಲುರ್‌ ಸುಮಾರು ಎರಡು NS AR ಹಿಂದೆ ಸ್ವಂತ ಸ 


ಸುಖಕ್ಕಾಗಿ ಪ್ರವರ್ತಿಸಿದ ಈ ಶೀತಲ ಕುತೂಹಲದತ್ತ ಆಕರ್ಷಿತರಾದುದರ ರಹಸ್ಯ 


ವೇನು? ಇದಕ್ಕೆ ಉತ್ತರಸ್ಪಷ್ಟ : ಇಪ್ಪತ್ತರ ದಶಕದಲ್ಲಿ ಬೋಸ್‌ ಇನ್ನೂ ಕಾಲೇಜು 
ವಿದ್ಯಾರ್ಥಿ ಆಗಿದ್ದಾಗ ಲ್ಯಾಟಿನ್‌ ಮತ್ತು ನ್ರೀಕೊ-ಲ್ಯಾಟನ್‌ ಚೌಕಗಳ ಅಧ್ಯಯನ 


" ಬಿಸಿ 'ಗೊಂಡು ಬಿಳಿ ಬಣ್ಣ ಕ್ಟೇರಿತ್ತು. ಈ ನವಕುತೂಹಲದ ಕಾರಣವಪುರುಷ ಸರ್‌ 


ರೊನಾಲ್ಡ್‌ ಎ. ಫಿಶರ್‌. ಕೃಷಿ ಜೀವವಿಜ್ಞಾ ನ, ವೈ ದ್ಯ ಕೀಯ, ಸಮಾಜಶಾಸ್ತ್ರ ಮತ್ತು ' 


ಸಂಭಂಧಿತ' ವಿಜಾ ನಗಳನ್ನು ಕುರಿತ ಪ್ರ ಯೋಗಗಳನ್ನು ಮಾಡುವಾಗ ಎನು 
ಜಹಿ 

ಜಓಲ ಸಿಕ್ಕೊಂದನ್ನು ಬಿಡಿಸುವಲ್ಲಿ ಹೇಗೆ ಲ್ಯಾ ; ಟನ್‌ “ಮತ್ತು ಗ್ರೀಕೊ- ಲ್ಯಾಓನ್‌ 

ಚೌಕಗಳ ಸಿದ್ಧಾಂತ ಉಪಯುಕ್ತ ಜನಕನ ಸರ್‌ ರೊನಾಲ್ಡ್‌ ತೋರಿಸಿದ್ದ ರು. 


ನಮಗೆ ಒಂದಿಷ್ಟೂ ಪೂರ್ವಮಾಹಿತಿ ಇರದ ಹಲವಾರು ಸಾಧ ಕಾರಕಗಳಲ್ಲಿ 
ಜರಗುವ ಅಂತರಕ್ರಿಯೆಗಳ ಫಲವಾಗಿ ಗೋಜುಗೋಜಾದ ಈ ಸಿಕ್ಕು 'ತರೆಹಾಳ, 4 
ದಾಗಿತ್ತು. ಹೀಗಾಗಿ ಕಾರಕಗಳನ್ನು ಒಮ್ಮೆಗೆ ಒಂದೊಂದರಂತೆ ಬದಲಾವಣೆ 
ಮಾಡುವ ಭೌತಪ್ರ ಯೋಗಮಂದಿರತಂತ್ರ ಇಲ್ಲಿ ನಿಷ್ಟ್ರಯೋಜಕವಾಗುತ್ತದೆ. ಗೋದಿ ' 
ಬೀಜದ ಮೂರು ಬಗೆಗಳು ಉತ್ಪಾದಿಸ ಸುನ ಸಾಪೇ ಭ್‌ ಇಳುವರಿಗಳನ್ನು ಹೋಲಿಸಲು ತಿ 


ರೂಪಿಸಿದ ಪ ಪ್ರಯೋಗವೊಂದನ್ನು ee: ಆ ಬಗೆಗಳು ೧. ಥಿ, ೧ ಆಗಿರಲಿ. 


ಅವನ್ನು ಮೂರು ಸಮಸಲೆಯ ಆಸನ್ನ ಗದ್ದೆಗಳಲ್ಲಿ ಬಿತ್ತಿದ್ದೇವೆಂದು ಭಾವಿಸೋಣ. 


ಲಭ್ಯ ಇಳುವರಿ ಈ ಗದ್ದೆಗಳ ಫಲವಂತಿಕೆಯಲ್ಲಿರುವ ವ್ಯತ್ಯಾಸಗಳಿಂದ ಪ ಪ್ರಭಾವಿತ 


ವಾಗುವುದು ಕಂಡಂತೆಯೇ ಇದೆ. ಈ ತೊಡಕನ್ನು ಅಡ್ಡ ಹಾಯಲು ಇರುವ ಹಾದಿಗಳ ತ್ಯ 
ಪೈಕಿ ಓಂದು ಇದು: ಮೂರು ಗದ್ದೆಗಳನ್ನೂ ಒಂದೇ ಅಡ್ಡ ಸಾಲಿನಲ್ಲಿ ಅಳವಡಿ 
ಸುವುದರ ಬದಲಾಗಿ ಇಡೀ ಪ ಕ್ರಯೋಗಕೆ. ಶ್ಟೇತ್ರ ವನ್ನು 3 ಅಡ್ಡ ಮತ್ತು 3 ನೀಟ ಸಾಲು * 


ಗಳಿರುವ 3x 3 ಅಡಕ ಗಣ್ಜಿ ಗಳಾಗಿ ವಿಭಾಗಿಸಬೇಕು. 


ಇಂಥ ಒಂದು 3x3 ಚೌಕದ ಕೋಣೆಗಳಿಗೆ ಆ. 0, € ಎಂಬ ಮೂರು 

ರೀತಿಗಳಲ್ಲಿ ಹಂಚಬಹುದೆಂದು ' 
ತೂ ಹನ್ನೆರಡು ಲ್ಯಾ ಬನ್‌ ಚೌಕ | 
ಪ್ರತಿಯೊಂದು ಅಡ್ಡ ಹಃ ನೀಟದಲ್ಲಿಯೂ ಎಲ್ಲ ಮೂರು ' 


ಬಗೆಗಳನ್ನು ಹತ್ತೊಂಬತ್ತು ಸಾವಿರ ಚಿಲ್ಲರೆ ವಿಭಿನ್ನ 
ಈ ಹಿಂದೆ ನೋಡಿದ್ದೆ "ವೆ. ಆದರೆ ಇವುಗಳ ನಿ 
ಅಳವಡಿಕೆಗಳು ಮಾತ್ರ ಸ 


ಬಗೆಗಳಿಗೆ ಸಮಪ್ಪಾ ತತಿನಿಧ್ಯವನ್ನು ಒದಗಿಸಬಲ್ಲವು. ಆದ್ದರಿಂದ ಎಲ್ಲ ಅಡ್ಡ ಮತ್ತು 


4 
| 
3 

} 

y 

f 


ರಾಜ್‌ ಚಂದ್ರ ಬೋಸ್‌ ೧೯ 


ನೀಟಸಾಲುಗಳಲ್ಲಿ ಎಲ್ಲ ಬಗೆಗಳು ಸಮವಾಗಿ ಹಂಚಿಹೋಗಿ ಅಡ್ಡ ಅಥವಾ ನೀಟ 
ಅಥವಾ ಉಭಯ ಸಾಲುಗಳ ನೇರ ಫಲವಂತಿಕೆಯ ಏರಿಳಿತಗಳಿಂದಾಗಿ ಯಾವುದೇ 
" ಪಕ್ಚಪಾತ ' ನುಸುಳದಂತೆ ಮಾಡಬೇಕಾದರೆ ಬೀಜದ ಬಗೆಗಳನ್ನು ಬಿತ್ತಲು ಈ 
ಹನ್ನೆ 'ರಡು ರೀತಿಗಳ ಪೈಕಿ ಯಾವುದೋ ಒಂದನ್ನು ಯಾದೃ ಚೈ ಕವಾಗಿ ಆಯುವುದು 
ಅಧಿವಾರ್ಯವಾಗುತ್ತ ದೆ. 

ಈಗ, ಬೀಜದ ಈ ಮೂರು ಬಗೆಗಳಿಗೆ ೩೬,8, 1! ಎಂಬ ಮೂರು ವಿಭಿನ್ನ 
ಬಗೆಯ ರಾಸಾಯನಿಕ ಗೊಬ್ಬರಗಳನ್ನು ಊಡಿ ತತ್ಪರಿಣಾಮವಾಗಿ ಲಭಿಸುವ 
ಸಂಯುಕ್ತ ಇಳುವರಿಯನ್ನು ಪರಿಶೀಲಿಸುವ ಹೊಸತೊಂದು ಸಮಸ್ಯೆ ನಮ್ಮೆದುರಿದೆ 
ಯೆಂದು ಭಾವಿಸೋಣ. ಇಲ್ಲಿ ಬೀಜದ ಮೂರು ಬಗೆಗಳು ರಾಸಾಯನಿಕ ಗೊಬ್ಬರದ 
ಮೂರು ಬಗೆಗಳೊಡನೆ ಸೇರಿ ಒಂಬತ್ತು ವಿಭಿನ್ನ ಸಂಯುಕ್ತ ಜೋಡಣೆಗಳು ದೊರೆಯು 
ತ್ತವೆ: 00, 6, 071, bY, ca, 08. ch, 07, ba. ಇವನ್ನು 3೬3 
ಚೌಕಗಳ ಒಂಬತ್ತು ಕೋಣೆಗಳಿಗೆ ಹಂಚುವುದು ಹೇಗೆಂಬ ಪ್ರಶ್ನೆಗೆ ಕರಾರುವಾಕ್ಕಾದ 
ಉತ್ತರ ಗಿ ್ರ್ರೀಕೊ-ಲ್ಯಾ ಟನ್‌" ಅಳವಡಿಕೆ, ಪರಿಶೀಲನೆಯಲ್ಲಿರುವ ಒಂಬತ್ತು ಜೋಡಣೆ 
ಗಳ EY dhol, ಈ ಏರ್ಪಾಡಿನಲ್ಲಿ ಸಮಪ್ರಾತಿನಿಧ್ಯ ದೊರೆಯುವುದು 
ಖಾತ್ರಿ. ಏಕೆಂದರೆ 04೩, 06, aಳ ಮುಂತಾದವುಗಳಂಥ ಯುಗ್ಮ: ಪದಗಳು ಒಮ್ಮೆ 
ಮತ್ತು ಒಮ್ಮೆ ಮಾತ್ರ ಇದರಲ್ಲಿ ಬರುತ್ತವೆ. ಹೀಗೆ ಲ್ಯಾಟನ್‌ ತ. ಕತ 
ಲ್ಯಾಟಿನ್‌ ಚೌಕಗಳು ಕೆಲವು ಬಗೆಯ ಕೃಷಿ ಪ್ರಯೋಗಳನ್ನು ವೈಜ್ಞಾನಿಕವಾಗಿ 
ಯೋಜಿಸಲು ಉತ್ಕೃಷ್ಟ ಆಲೇಖ್ಯ ಗಳನ್ನು ಒದಗಿಸುತ್ತ ವೆ; 

ಆದರೆ ಕೃಷಿಪ್ರ ಯೋಗಗಳ ಆಲೇಖ್ಯ ತನ್ನ ಬೀಸಿನಲ್ಲ ಒಳಗೊಳ್ಳ ಬೇಕಾದದ್ದು 
ಕೇವಲ ಬೇಣಡ ಮತ್ತು ರಾಸಾಯನಿಕ ಗೊಬ್ಬರದ ಬಗೆಗಳನ್ನು ಸಾ ಅಲ್ಲ. 
ವಿವಿಧ ರಾಸಾಯನಿಕ ಗೊಬ್ಬರಗಳನ್ನು ಸರಿಮಾಣಾತ್ಮಕವಾಗಿ ಯಾವ ಮಟ್ಟಿಗಳಲ್ಲಿ 
ಬಳಸಬಹುದು ಎಂಬ ಪ್ರಶ್ನೆ ಬೇರೆಯೇ ಉಂಟು, ಪ್ರತಿಯೊಂದು ರಾಸಾಯನಿಕ 
ಗೊಬ್ಬರವನ್ನು ಕೇವಲ ಎರಡು ಮಟ್ಟ ಗಳಲ್ಲಿ ಬಳಸಿದಾಗಲೂ ಪರಿಶೀಲಿಸಬೇಕಾಗುವ 
ಸಾಧ್ಯ ಜೋಡಣೆಗಳ ಸಂಖ್ಯೆ ಅಗಾಧವಾಗಿ ಹೆಚ್ಚುತ್ತ ದೆ. 

ಉದಾಹರಣೆಗೆ ಗೊಬ್ಬ ರ ಊಡಿಕೆಯ ಫಲಿಶಾಂಶವನ್ನು ಕೇವಲ ಎರಡು ಮಟ್ಟ 
ಗಳಲ್ಲಿ ತಪಾಸಿಸುವುದು ನಮ್ಮ ಉದ್ದೇಶವೆಂದು ಭಾವಿಸೋಣ- ಜಾಸ್ತಿ ಗುಟ್ಟ 
ಕಡಿಮೆ ಗುಟ್ಟಿ. ಈ ಸರಳ ಪ್ರಯೋಗವನ್ನೇ ಅದರೂ ಒಮ್ಮೆ ಮಾಡಲು 4 
ನಿವೇಶನಗಳು ” ಅಗತ್ಯವೆಂಬುದು ಸ್ಥ ಸ್ಪಷ್ಟ, ಪುನಃ, ಎರಡು bh ಗೊಬ್ಬರ ಸಂಸ್ಕೃರಣೆ 
ಗಳನ್ನು ಎರಡು ವಿಭಿನ್ನ ಮಟ್ಟಗಳಲ್ಲಿ ಕೊಡಲಾಗುವುದೆಂದು ಭಾನಿಸೋಷೆ. ಈ 
ಪ್ರಯೋಗ ನಡೆಸಲು 2 *2* 4 ನಿವೇಶನಗಳು ಬೇಕಾಗುತ್ತವೆ. ಐದು ಬಗೆಯ 
ಗೊಬ್ಬ ರಗಳಾದರೆ ನಿವೇಶನಗಳ ಸಂಖ್ಯೆ 2%2%2%2%2-25 32ಕ್ಕೆ: 


ಜಿಗಿಯುತ್ತ ದೆ 


ನಿಜಾನ ಕರ್ಣಾಟಕ 
he 


ಎರಡಕ್ಕಿಂತ ಹೆಚ್ಚು ಮಟ್ಟಗಳಲ್ಲಿ ವರ್ತಿಸುತ್ತ ಪೈಪೋಟಯಲ್ಲಿರುವ ಸಂಸ್ಕರಣೆ 
ಗಳ ಸಂಖ್ಯೆ ಹಿರಿದಾದಂತೆ ಸಾಧ್ಯ ಜೋಡಣೆಗಳ ಸಂಖ್ಯೆ ಅತಿ ಕ್ಷಿಪ್ರವಾಗಿ ತಾರಕ್ಕೇರು 
ತ್ರಜಿ. ಉದಾಹರಣೆಗೆ ಅನ್ವಯದ ಮೂರು ವಿಭಿನ್ನ ಮಟ್ಟಗಳಲ್ಲಿ- -ಅಂದರೆ ಜಾಸ್ತಿ, 
ಮಧ್ಯಮ ಮತ್ತು ಕಡಿಮೆ ಗುಟ್ಟಿ ಗಳಲ್ಲ--ನಾಲ್ಕು ವಿಭಿನ್ನ ಸಂಸ್ಕೃರಣೆಗಳನ್ನು ಪರಿಶೀಲಿ 
ಸುವಾಗ, ಪ್ರತಿಯೊಂದು ತುಲನೆಯನ್ನೂ ಒಂದೇ ಒಂದು ಸಲ ಪ್ರಯತ್ನಿಸಿದಾಗ್ಯ್ಯೂ 
3x34x3x3=31=81 ಫಸಲುಗಳು ದೊರೆಯ ತ್ತವೆ. : ಸಂಪನ್ಮೂಲಗಳು 
ಒತ್ತಟ್ಟಿಗಿರಲಿ, ಕೇವಲ ಭೌತ ಪರಿಗಣನೆಗಳೇ ಬೃಹತ್ಚ್ರಮಾಣದ ಈ ಪ್ರಯೋಗ 
ನಿರ್ವಹಣೆಯನ್ನು ಅಸಾಧ್ಯವಾಗಿಸುತ್ತವೆ. ಎಂದೇ ಪ್ರತಿಯೊಂದೂ ಹಲವಾರು ಮಟ್ಟ 
ಗಳಲ್ಲಿ ಅನ್ವಯವಾಗಬಲ್ಲ ಸಂಸ್ಕರಣೆಗಳ ಪರಿಮಿತ ವ್ಯತ್ಯಯ ಕೂಡ ಕೋಡಿಯೊಡೆದು 
ಹರಿಯಬಿಡುವ ಪ್ರಯೋಗಗಳ ಹಿರಿನೀರ ಸುಳಿಯನ್ನು ಅಡ್ಡ ಹಾಯ್ದು ಗುರಿತಲಪಲು 
ಅನ್ಯವಿಧಾನಗಳಿಗೆ ಶರಣು ಹೋಗುವುದು ಅನಿವಾರ್ಯವಾಗಿದೆ. 

ಜೋಡಣೆ ಸಾಧ್ಯತೆಗಳ ಅತಿ ಪ್ರಸರಣವನ್ನು ತಡೆಗಟ್ಟಲು ಸಂಖ್ಯಾಕಲನ 
ವಿಜ್ಞಾನಿಗಳು ಕಂಡುಕೊಂಡಿರುವ ಹಲವಾರು ಉಪಾಯಗಳ ಪೈಕಿ ಅಕಿಮುಖ್ಯವಾದವು 
ಮೂಲತಃ ಮೂರು ಬಗೆಗಳಲ್ಲಿವೆ. ಅಗಾಧ ಸಾಮರ್ಥ್ಯವಿರುವ ಧೀಮಂತಗಣಿತವಿದ 
ನೊಬ್ಬ ಪ್ರಯೋಗಿಸುವ ಸಮಸ್ತ " ಹಸ್ತಲಾಘವ `ವನ್ನು ಬೋಸ್‌ ಈ ಮೂರೂ 
ಬಗೆಗಳನ್ನು ಅಭಿವರ್ಧಿಸುವುದರತ್ತ ಉಜ್ಜುಗಿಸಿದರು. ಕಿಶನ್‌ ಜೊತೆಗಿನ ಸಹಯೋಗ 
ದಲ್ಲಿ ಇವರು ಆಧುನಿಕ ಬೀಜಗಣಿತದ ಮತ್ತು ವಿಕ್ಷೇಪಜ್ಯಾಮಿತಿಯ ಅತ್ಯಂತ 
ನಾಜೂಕು ಭಾವನೆಗಳನ್ನು ಹೇಗೆ " ಅಸ್ತವ್ಯಸ್ತ` ಆಲೇಖ್ಯಗಳ ರೂಪಣೆಗೆ ಅನ್ವಯಿಸ 
ಬಹುದೆಂದು ಮೊದಲಿಗೆ ತೋರಿಸಿದರು. " ಅಸ್ತವ್ಯಸ್ತ ಆಲೇಖ್ಯಗಳು' ಎಂಬುದು 
ಸಂಖ್ಯಾಕಲನವಿಜ್ಞಾ ನಿಗಳ ಪರಿಭಾಷೆ. ಇವನ್ನು ಉಪಯೋಗಿಸುವವರಲ್ಲಿ ಮಾನಸಿಕ 
ಅಸ್ತವ್ಯಸ್ತತೆ ಉಂಟುಮಾಡುವುದು (ಈ ಪರಿಭಾಷೆ ಅಂಥ ಭಾವನೆಯನ್ನು ಧ್ವನಿಸ 
ಬಹುದಾದರೂ) ಇವುಗಳ ಉದ್ದೇಶ ಸುತರಾಂ ಅಲ್ಲ. ಸಾರತಃ ಇವು ಮುನ್ನಡೆಯ 
ಕ್ರಮವಿಧಾಯಕ ತಾಂತ್ರಿಕ ಸಾಧನಗಳು, ನಮ್ಮಲ್ಲಿ ತಕ್ಕಷ್ಟು ಬಂಡವಾಳವಿದ್ದಿದ್ದರೆ 
ನಾವು ಬೇರ್ಪಡಿಸಿ ಅಲಾಯಿದ ಇಟ್ಟಿ ರುತ್ತಿ ದ್ವ ಕೆಲವಾದರೂ ಕ್ರಿಯೋದ್ಯುಕ್ತ ಕಾರಕ 
ಗಳನ್ನು ಉದ್ದೇಶಪೂರ್ವಕವಾಗಿ * ಅಸ್ತವೃಸ್ತಗೊಳಿಸಿ' ("ಯದ್ವಾ ತದ್ವಾ ಬೆರಕೆ 
ಮಾಡು ' ಎಂಬ ವಾಚ್ಯಾರ್ಥದಲ್ಲಿ ಬಳಸಿದೆ) ಯಾವುದೇ ಕೃಷಿಪ್ರಯೋಗದ ಗಾತ್ರ 
ಅಥವಾ ಹರವನ್ನು ಗಮನಾರ್ಹವಾಗಿ ಸಂಕೋಚಿಸುವುದು ಅಸ್ತವ್ಯಸ್ತ ಆಲೇಖ್ಯಗಳ 
ಅನ್ವಯದಿಂದ ಸಾಧ್ಯವಿದೆ. ಸ್ಯಾ” 

" ಅಸ್ತವ್ಯಸ್ತ ಗೊಳಿಸಿದ” ಕಾರಕಗಳ ನಡುವಿನ ತುಲನೆಗಳಲ್ಲಿ ಒಂದಿಷ್ಟು, ಮಾಹಿತಿ 
ನಷ್ಟಕ್ಕೆ, ಈ " ಅಸ್ತವ್ಯಸ್ತ ಗೊಳಿಸಿಕೆ* ಕಾರಣವಾಗುವುದು ನಿಜ... ಆದರೆ ಪ್ರಯೋಗ 


'ಕಾರನಿಗೆ ಶಾನು ಉಪೇಕ್ಷಿಸಬಹುದಾದ ವೈದೃಶ್ಯಗಳು ಒಂದೋ ಪರಿಮಾಣಾತ್ಮಕವಾಗಿ 


ಕುಲ್ಲಕವಾದವು, ಇಲ್ಲವೇ ಅವುಗಳ ಬಗ್ಗೆ ತನಗೆ ತಿಳಿವಳಿಕೆ ಲಭಿಸಿದರೂ ಅದಕ್ಕೆ 


ರಾಜ್‌ 'ಡೆಂದ್ರ ಬೋಸ್‌ ೨೧ 


ತತ" ಕ್ಷಣ ಯಾವ ಪ್ರಯೋಜನವೂ ಇಲ್ಲ ಎಂದು ಪೂರ್ವಭಾವಿಯಾಗಿ ತಾಂತ್ರಿಕ 
ಅಥವಾ ಇತರ ಆಧಾರಗಳಿಂದ ತಿಳಿದಿದ್ದರೆ ಈ ನಷ್ಟ ಗಮನಾರ್ಹವೆನ್ನಿಸದು. 

ಕ್ರಿಯೋದ್ಯುಕ್ತ ಕಾರಕಗಳ ನಡುವೆ ಇಮ್ಮಡಿ, ಮುಮ್ಮಡಿ ಮತ್ತು ಉನ್ನತ 
ದರ್ಜೆಯ ಅಂತಗಕ್ರಿಯೆಗಳಿಗೆ ಅಸ್ತಿತ್ವವಿಲ್ಲದಿರುವ ಪರಿಣಾಮವಾಗಿ " ಅಸ್ತವ್ಯಸ್ತ 
ಗೊಳಿಸಿಕೆ' ಅಪ್ರವೇಶ್ಯವಾಗುವ ಸಂದರ್ಭಗಳಲ್ಲಿ ಪ್ರಯೋಗಕಾರ " ಸಂತುಲಿತ ಕ್ಷೇತ್ರಾ 
ಲೇಖ್ಯಗಳು ' ಎಂಬ ಹೆಸರಿನ ಹೂಟಿಗೆ ಶರಣುಹೋಗಬೇಕಾಗುತ್ತದೆ. ಬೀಜದ ವಿವಿಧ 
ಬಗೆಗಳ ತಪಾಸಣೆ ಇಂಥ ಒಂದು ಸಂದರ್ಭವನ್ನು ಒಡ್ಡುತ್ತದೆ. ಬೀಜದ ಬಗೆಗಳನ್ನು 
ಒಂಟಿಯಾಗಿ ಬಿತ್ತಿದಾಗ ದೊರೆಯುವ ಸಾಪೇಕ್ಷ ಇಳುವರಿಗಳನ್ನು ತುಲನೆ ಮಾಡು 
ವುದೇ ಇಲ್ಲಿಯ ಪ್ರಯೋಗದ ಮುಖ್ಯೋದ್ಹೇಶ. ಹೀಗಲ್ಲದೇ ವಿವಿಧ ಗೊಬ್ಬರಗಳ 
ಉಪಯುಕ್ತತೆಯನ್ನು ಪರೀಕ್ಷಿಸಬೇಕಾದಾಗ ಬೀಜದ ಬಗೆಗಳನ್ನು ಜೋಡಿಯಲ್ಲಿ 
ಅಥವಾ ಮುಕ್ಕೋಓಯಲ್ಲಿ ಬಿತ್ತ ಲಾಗುವುದು. 

ಉದಾಹರಣೆಗೆ ಹಲವು ಸಂಖ್ಯೆಗಳಲ್ಲಿ ಬೀಜದ ವಿವಿಧ ಬಗೆಗಳನ್ನು ಸರೀಕ್ರಿಸು 
ವುದು ನಮ್ಮ ಉದ್ದೇಶವೆಂದು ಭಾವಿಸೋಣ. ಪ್ರತಿಯೊಂದು ಬಗೆ ಒಮ್ಮೆಯಾದರೂ 
ಬರಬೇಕಾದರೆ ಎಷ್ಟು ಕಡಿಮೆ: ಎಂದರೂ ಇವನ್ನು ಆ ಬಗೆಗಳಷ್ಟು' ಸಂಖ್ಯೆಯ ನಿವೇಶನ 
ಗಳಲ್ಲಿ ಬಿತ್ತಬೇಕಾಗುತ್ತದೆ. ಈ ಸನ್ನಿವೇಶದಲ್ಲಿ ನಾವು ಸಾಧಿಸಬಹುದಾದದ್ದು 
ಯಾವುವೇ ಎರಡು ಬಗೆಗಳು ಕೊಡುವ ಇಳುವರಿಗಳ ನಡುವೆ ಪರಸ್ಪರ ವ್ಯತ್ಯಾಸಗಳನ್ನು 
ಪಡೆಯುವುದೊಂದನ್ನೇ. ಆದರೆ ಇವು ಎಸ್ಟ ರಮಟ್ಟಿಗೆ ಬೀಜಾಂತರ್ಗತ ಗುಣಗಳಿಂದ 
ತಲೆದೋರಿದಂಥವು ಮತ್ತು ಎಸ್ಟರಮಟ್ಟಗೆ ನಿವೇಶನ -ನಿವೇಶನ ನಡುವಿನ ಮಣ್ಣಿನ 
ಗುಣವ್ಯತ್ಯಾಸಗಳಿಂದ ತಲೆದೋರಿದಂಥವು ಎಂಬ ಸಂಗತಿಗಳನ್ನು ಎಂದೂ ತಿಳಿಯ 
ಲಾರೆವು. ನೈಜ ವೃಶ್ಯಾಸಗಳನ್ನು ಫಲವಂತಿಕೆಯಲ್ಲಿಯ ವಿಚಲನೆಗಳಂಥ ಇತರ 
ಕಾರಕಗಳಿಂದ ಪ್ರತ್ಯೇಕಿಸಬೇಕಾದರೆ ಮೊದಲನೆಯವುಗಳಿಗೆ ಕಾರಣವಾಗುವ ಕಾರಕ 
ಗಳಿಗೆ ವ್ಯತ್ಯಾಸಗೊಳ್ಳಲು ತಕ್ಕ ಸಂದರ್ಭಗಳನ್ನು ಒದಗಿಸಬೇಕಾಗುತ್ತದೆ. ಪ್ರಯೋಗದ 
ಪುನರಾವರ್ತನೆಯಿಂದ ಇದನ್ನು ಸಾಧಿಸುವೆವು ಇದರ ರೂಪ ಅಥವಾ ಕ್ರಮ 
ಮೊದಲಿನಜಿ ಅದರೆ ಬೀಜದ ಬಗೆಗಳ ಬೇರೊಂದು ಜೋಡಣೆಯನ್ನು ನಿವೇಶನಗಳಲ್ಲಿ 
ಬಿತ್ತುತ್ತೇವೆ. ಪ್ರಯೋಗಗಳ ಸಂಖ್ಯೆ ವೃಥಾ ಜಾಸ್ತಿ ಆಗದಿರುವಂತೆ ಮಾಡಲು 
ಪುನರಾವರ್ತನೆಗಳನ್ನು 4 ಸಂತುಲಿಸಬೇಕು. ' 

ಸಂತುಲಿತ ಪುನರಾವರ್ತನೆಗಳಲ್ಲಿಯ ಅಂತರ್ಗತ ಭಾವನೆ ಇಬ್ಬಗೆಯ ಉದ್ದೇಶ 
ವುಳ್ಳದ್ದು. ಮೊದಲನೆಯದು, ಒಂದೊಂದು ಕ್ಷೇತ್ರದಲ್ಲಿಯೂ ಅದೇ ಸಂಖ್ಯೆಯ ನಿವೇಶನ 
ಗಳಿರುವಂತೆ ಪ್ರತಿಯೊಂದು ಪುನರಾವರ್ತನೆಯನ್ನೂ ಕ್ಷೇತ್ರಗಳ ಪೂರ್ವನಿರ್ಧರಿತ 
ಸಂಖ್ಯೆಯಲ್ಲಿ ಅಳವಡಿಸುತ್ತೇವೆ. ಎರಡನೆಯದು, ಬಗೆಗಳ ಜೋಡಿಗಳ ನಡುವೆ ಎಲ್ಲ 
ಸಾಧ್ಯ ವೈದೃಶ್ಯ ದೊರೆಯುವಂತೆ ಮತ್ತು ಕನಿಷ್ಠ ಪುನರಾವರ್ತನೆಗಳಿರುವ ಕ್ಷೇತ್ರಗಳಲ್ಲಿ 
ಸಮ ಪ್ರಾತಿನಿಧ್ಯ ದೊರೆಯುವಂತೆ ಕ್ಷೇತ್ರಗಳ ಬಿಡಿ ನಿವೇಶನಗಳಿಗೆ ಪ್ರತಿಯೊಂದು 


೨೨ ವಿಜ್ಞಾನ ಕರ್ಣಾಟಕ 


ಪುನರಾವರ್ತನೆಯಲ್ಲಿಯೂ ಬಗೆಗಳನ್ನು ನಿಗದಿಸುತ್ತೀವೆ. ಉದಾಹರಣೆಗೆ ಬೀಜದ 
a,b, c,d ಎಂಬ ನಾಲ್ಕು ಬಗೆಗಳನ್ನು ಪರೀಕ್ಷಿಸಲು ಅವನ್ನು ಪ್ರತಿಯೊಂದರಲ್ಲಿಯೂ 
ಎರಡು ನಿವೇಶನಗಳಿರುವ ಎರಡು ಕ್ಷೇತ್ರಗಳಲ್ಲಿ ಬಿತ್ತಬಹುದು (ಚಿತ್ರ 7). 


| 

ಕ್ಷೇತ್ರ 1 | PBS 
| 

|——— 

| ಕ್ಷತ್ರ2 | ec | d 

NOTE ES ಕ್ಟ 
ಚಿತ್ರ 7 


ಈ ಪರೀಕ್ಷೆಯಲ್ಲಿ ಬಗೆ 0 ಬಗೆ ಗಿಗೆ ಸಂಲಗ್ಗ ಗೊಂಡು ಕ್ಷೇತ್ರ ರಲ್ಲಿಯೂ ಬಗೆ 
€ ಬಗೆ ಡೆಗೆ ಸಂಲಗ್ನಗೊಂಡು ಕ್ಷೇತ್ರ 2ರಲ್ಲಿಯೂ ದೊರೆಯುತ್ತವೆ. ಆದರೆ ಪ್ರಯೋಗ 
ವನ್ನು ಈ ಒಂಟಿ ಪುನರಾವರ್ತನೆಗೆ ಮಾತ್ರ ಸೀಮಿತಗೊಳಿಸಿದ್ದಾದರೆ ಇಯನ್ನು 
ಕುರಿತಂತೆ ಇನ್ನೆರಡು ಸಾಧ್ಯ ನೈದೃಶ್ಯಗಳು- -(ಗೆ ಎದುರಾಗಿ € ಮತ್ತು ಗೆ 
ಎದುರಾಗಿ 1--ಅದೇ ಕ್ಷೇತ್ರದಲ್ಲಿ ಇರಲಾರವು. ಇವುಗಳಿಗೆ ಪ್ರಯೋಗಪ್ರಯತ್ನದಲ್ಲಿ 
ಸ್ಥಾನ ದೊರಕಿಸಿ ಕೊಡಲು, ಚಿತ್ರಗಳು 8 ಮತ್ತು 9ರಲ್ಲ ತೋರಿಸಿರುವಂತೆ, ಪ್ರತಿ 
ಯೊಂದು ಕ್ಷೇತ್ರದಲ್ಲಿಯೂ ಬಗೆಗಳ ಬೇರೆ ಒಂದು ಜೋಡಣೆ ಇರುವ ಹಾಗೆ, ಕನಿಷ್ಠಪಕ್ಷ 
ಹೆಚ್ಚಿಗೆ ಇನ್ನೆರಡು ಪುನರಾವರ್ತನೆಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಪ್ರತಿಯೊಂದು 
ಪುನರಾವರ್ತನೆಯನ್ನೂ ಎರಡು ನಿವೇಶನಗಳ ಎರಡು ಕ್ಷೇತ್ರಗಳಲ್ಲಿ ಪ್ರಯತ್ನಿ ಸಲಾಗುವ 
ಮುಮ್ಮಡಿ ಪುನರಾವರ್ತನೆಗಳ ಇಂಥ ಒಂದು ಗಣ ಸಂತುಲಿತವಾಗಿರುತ್ತದೆ. ಅಂದರೆ 
4ಯಂಥ ಪ್ರತಿಯೊಂದು ಬಗೆ, ಈ ಮೂರು ಪ್ರನರಾವರ್ತನೆಗಳ ಪೈಕಿ ಒಂದಲ್ಲ 
ಒಂದರಲ್ಲಿ, ಇತರ ಮೂರು ಬಗೆಗಳ ಜೊತೆ ಅದೇ ಕ್ಷೇತ್ರದಲ್ಲಿ ಅಷ್ಟೇ ಸಲ ಜೋಡಿಯಲ್ಲಿ 
ಬರುತ್ತದೆ. 


ಕಕ 3 | a c| ಕ್ಷತ್ರ4 a 
pa ke 


rin pT de 
N 6 ಶ್ರ 
ಟಟ ಾಾಹಾಾ್‌ ಾಒಖ್ಚ* ಚ್‌ ೫ ೫೪ 


ರಾಜ್‌ ಚಂದ್ರ ಬೋಸ್‌ ೨೩ 


ಈ ಉದಾಹರಣೆಯಲ್ಲಿ ಪ್ರತಿಯೊಂದು ಪುನರಾವರ್ತನೆಯೂ ಅದೇ ಸಂಖ್ಯೆಯ 
(2) ಕ್ಷೇತ್ರಗಳನ್ನೊಳಗೊಂಡಿರುತ್ತದೆ. ಅಂದಮಾತ್ರ ಕ್ರೈ ಕೇವಲ ಭಾವನೆಯನ್ನು 
ನಿದರ್ಶಿಸಲು ರಚಿಸಲಾದ ಹೆಚ್ಚು ಕಡಿಮೆ ಕ್ಸುದ್ಧ ಪ್ರವಾಹ ತ; ಉದಾಹರಣೆಯಲ್ಲಿಯಂಥೆ 
ಪರಿಪೂರ್ಣ ಸಂತುಲನೆಯನ್ನು ಆ ಯ ಸ ಹಿುವಡು. ಸಾಧ್ಯವಾಗದು. ಪ್ರತಿ 
ಯೊಂದು ಪುನರಾ ವರ್ತನೆಯಲ್ಲಿಯೂ ಅದೇ ಸಂಖ್ಯೆಯ ಕ್ಷೇತ್ರಗಳು ಬರುವುದನ್ನು 
" ಸಹಿಸುವಷ್ಟು ತಾಳ್ಮೆ” ಪರೀಕ್ಷಿಸಲ್ಪಡಬೇಕಾದ ಬಗೆಗಳ ಸಂಖ್ಯೆಗೆ ಸಾಧಾರಣವಾಗಿ 
ಇರುವುದಿಲ್ಲ. ಸಿಗಿ; RVR ಮೂರು ನಿವೇಶನಗಳಿರುವ 
ಕ್ಷೇತ್ರಗಳಲ್ಲಿ ಏಳು ಬಗೆಗಳು ಸರೀಕ್ಸೆಗೊಳಪಡುವಾಗ, ಒಂದೊಂದರಲ್ಲಿ ಎರಡು ಕ್ಷೇತ್ರ 
ಗಳಿರುವ ಮೂರು ಪುನರಾವರ್ತನೆಗಳಿಂದಲೂ (7ನ್ನು 3 ಭಾಗಿಸುವುದಿಲ್ಲವಾದ್ದ ರಿಂದ) 
ಅವಶ್ಯವಾಗಿ ಒಂಬಿಕ್ಷೇತ್ರವನ್ನೊಳಗೊಂಡಿರುವ ನಾಲ್ಕ ನೆಯ ಪುನರಾವರ್ತನೆಯಿಂದಲೂ 
ತ್ಕ ಪ್ರರಾಗಬೇಕಾಗುತ್ತದೆ. ಇಂಥ ಆಲೇಖ್ಯ ಕೂಡ ವೆ ದ್ಧ ಸೈ ಶ್ಯಗಳ ಎಲ್ಲ ಜೋಡಿಗಳಿಗೂ 
We ಕ್ಲೇತ್ರದಲ್ಲಿ ಸಮಾವಕಾಶ ಒದಗಿಸುವುದೆಂಬ ಅರ್ಥದಲ್ಲಿ ಸಂತುಲಿತವಾಗಿದೆ. 
ಆದರೆ ಸಜ ಒಂದು ಪುನರಾವರ್ತನೆ ಉಳಿದ ಮೂರು ಪುನರಾವರ್ತನೆಗಳಿಗಿಂತ ಕಡಿಮೆ 
ಸಂಖ್ಯೆಯ ಕ್ಲೇತ್ರದೊಡನೆ ವ್ಯವಹರಿಸಬೇಕಾಗಿರುವುದರಿಂದ ಇದು ಅಪರಿಪೂರ್ಣ. 
SRE ಕಾರಕಗಳ ಸಂಖ್ಯೆ ಒಂದು ಪ್ರಯತ್ನವನ್ನು 
ಅಥವಾ ಪುನರಾವರ್ತನೆಯನ್ನು ಆಗಗೊಳಿಸದಷ್ಟು ದೊಡ್ಡ ದಾಗಿರುವಾಗ- ಉದಾ 
ಹರಣೆಗೆ ಪ್ರತಿಯೊಂದೂ ಎರಡು ಮಟ್ಟಗಳಲ್ಲಿ ವರ್ತಿಸುತ್ತಿರುವ ಹತ್ತು ಕಾರಕಗಳ 
ಒಂದು ಪ್ರಯೋಗದಲ್ಲಿ 219 = 1024 ನಿವೇಶನಗಳು ಅವಶ್ಯವಾದಾಗ--ಸಂಖ್ಯಾಕಲನ 
ವಿಜ್ಞಾ ನಿಗಳು ಆಂಶಿಕ ಅಥವಾ ಭಿನ್ನಾಂಕ ಪುನರಾವರ್ತನೆಯನ್ನು ಅವಲಂಬಿಸುತ್ತಾರೆ. 
ಅಂದರೆ, ಕಾರಕಗಳ ಪ್ರತಿಯೊಂದು ಸಾಧ್ಯ ಜೋಡಣೆಗೆ ಪ್ರಾಯೋಗಿಕ ಹೂಟದಲ್ಲಿ 
ಒಂದು ನೆಲೆ ಒದಗಿಸುವುದರ ಬದಲಾಗಿ ಕೆಲವನ್ನು ಪೂರ್ತಿಯಾಗಿ ಕೈಬಿಡುತ್ತಾರೆ. 
ಕಾರಣಶಾ ಕಾರಕಗಳ ಅತಿ ಸಮೃ ದ್ವಿ ಯಿಂದ ಶ್ರಾಸಬಂಧ ಪರಿಸ್ಥಿ ತಿ ಎದುರಾದ 
ಪ್ರಯೋಗಗಳಲ್ಲಿ ಅನಿವಾರ್ಯವಾಗಿ And ಸ್ಥಾ ಲೀಪುಲಾಕನ್ಯಾ ಯ 
ವಿಧಾನಕ್ಕೆ ಶರ್ಕಸಮ್ಮುತಾಧಾರ ಕೊಡಲು ಭಿನ್ನಾಂಕ ಪ್ರನರಾವರ್ಕಿತಾಲ್ಷೇಖ್ವಗಳ 
ಸಿದ್ಧಾಂತವನ್ನು ಮೊದಲು ಅಭಿವರ್ದಿಸಿದವರು ಫಿನ್ನಿ. ಇತ್ತ ಬೋಸ" ತಾವು ಆ 
ಮೊದಲು ಅನ್ತಯಿಸಿದ್ದ ಬೀಜಗಣಿತದ ಮತ್ತು ವಿಕ್ಷೇಪ ಜ್ಯಾಮಿತಿಯ ತತ್ಸಮ 
ಭಾವನೆಗಳ: ಫಿನ್ನಿಯವರ ಭಿನ್ನಾಂಕ ಪುನರಾವರ್ತನ ಸಿದ್ಧಾಂತವನ್ನು ತಮ್ಮ 
ಸಂತುಲಿತ ಅಸಂಪೂರ್ಣಾಲೇಖ್ಯಗಳಿಗೆ ಕೊಂಡಿಸುವ ಹೊಕು ಬಳ್ಳಿ ಎಂಬುದಾಗಿ 
ತೋರಿಸಿಕೊಟ್ಟ ರು. 
ಇನೆರಡರ ನಡುವಿನ ತಳಿಸಂಬಂಧವನ್ನು ಅವಿಷ್ಠರಿಸಿದುದರ ಒಂದು ಪರಿಣಾಮ 
ಸಂಪರ್ಕ ಸಿದ್ಧಾಂತದಲ್ಲಿ ಆಗಿರುವ ಕ್ರಾಂತಿಕಾರಕ ಶೋಧ, ಅಮೆರಿಕ ಸಂಯುಕ್ತ 
ಸಂಸ ಸಾನಗಳಲ್ಲಿ " ಟೋಲ್‌-ಗ್ರೇಡ್‌' ದೂರವಾಣಿ ಮಂಡಲಗಳೆಂಬುದಾಗಿ ಪರಿಚಿತ 


೨೪ ವಿಜಾ ನ ಕರ್ಣಾಟಕ 
ಆ "ಈ 


ವಾಗಿರುವ ಮಂಡಲಗಳ ಮೂಲಕ ಸಂದೇಶಗಳನ್ನು ಬಿತ್ತರಿಸುವಲ್ಲಿ ಗಮನಾರ್ಹ 
ಸುಧಾರಣೆ ಸಾಧಿಸಲು ಈಚೆಗೆ ಈ ಶೋಧವನ್ನು ಬಳಸಿಕೊಳ್ಳಿ ಲಾಗಿದೆ. 
ಎಲ್ಲ ಸಂಪರ್ಕ ವ್ಯವಸ್ಥೆ ಗಳೂ ಮಾರ್ಕೊನಿ Mey ಸಿದ ಮತ್ತು ದೂರಲೇಖ 
ಸಂಜ್ಞಾಕಾರ ಅನುಸರಿಸುವ ಅನುವಾದ ವಿಧಾನದ ಸುಧಾರಣೆ ಮಾತ್ರ. ಈ ವಿಧಾನದಲ್ಲಿ 
ಪ್ರತಿಯೊಂದು ಸಂದೇಶವನ್ನೂ ಪ್ರೇಷಣೆಗೆ ಮೊದಲು ಪೂರ್ವನಿರ್ಧರಿತ ಸಂಕೇಶಾನು 
ಸಾರ ಗೀಟು ಮತ್ತು ಚುಕ್ಕಿ ಎಂಬ ಪ್ರತೀಕಗಳ ಒಂದು ಕ್ರಮಶ್ರೇಣಿಯಾಗಿ ಅನು 
ವಾದಿಸಲಾಗುತ್ತದೆ, ಆದರೆ ಸಂಪರ್ಕ ಎಂಜಿನಿಯರುಗಳ ಪರಿಭಾಷೆಯಲ್ಲಿ  ಗಲಭೆ'ಯ 
ಅಸ್ಥಿತ್ವದ ದೆಸೆಯಿಂದ, ಉದಾಹರಣೆಗೆ, ಗೀಟಾಗಿ ಪ್ರೇಷಿಸಲಾದೆ ಒಂದು ಪ್ರತೀಕ 
ಕೆಲವೇಳೆ ಚುಕ್ಕೆಯಾಗಿ ಅಭಿಗ್ರಹಿಸಲ್ಪಡಬಹುದು, ಮತ್ತು ವಿಪರ್ಯಯವಾಗಿ. 
ಹೀಗಾದಾಗ ಸಂದೇಶ ದೋಷಯುಕ್ತವಾಗಿದೆ ಎನ್ನುತ್ತೇವೆ. 
ಟೋಲ್‌- ಗ್ರೇಡ್‌ ನಾಲೆಗಳ ಮೂಲಕ ಪ್ರೇಷಣದರಗಳು ಸಾಧಾರಣವಾಗಿ 
ಸೆಕೆಂಡಿಗೆ 1,500ರಿಂದ 2,000ದ ವರೆಗೆ ಗೀಟುಗಳು ಚುಕ್ಕಿಗಳು ಇರುವಾಗ ದೋಷ 
ಸರಾಸರಿಯಲ್ಲಿ ಮಿನಿಟಗೊಮ್ಮೆ ತಲೆಹಾಕುತ್ತದೆ. ಅಂದರೆ ಸುಮಾರು 1,00,000 
ಗೀಟುಗಳ ಚುಕ್ಕಿಗಳ ಪ್ರೆ ಕ್ರೀಷಣೆಯಲ್ಲ ಒಮ್ಮೆ. "ಸಂತುಲಿತ', " ಅಸ ಸ್ಮವ್ಯಸ್ತ್ಮಗೊಳಿಸ 
ಲ್ಪಟ್ಟ' , ಮತ್ತು ತಿಯಾ? ಪುನರಾವರ್ತಿತ ' ಆಲೇಖ್ಯ ಗಳಿಗೆ ತಾವು ಅನ್ವಯಿಸಿದ 
pF ಸಿದ್ಧಾಂತದ ಮತ್ತು ವಿಕ್ಷೆ ಕ್ಸೇಪ ಜ್ಯಾಮಿತಿಯ ಅಮೂರ್ತ ಭಾವನೆಗಳನ್ನು 
ಅವಲಂಬಿಸ ಸುವುದರ ಮೂಲಕ ಬೋಸ್‌ ರೂಪಿಸಿದ ನೂತನ ವ್ಯ ವಸ್ಥೆ ಯಲ್ಲಿ ದೋಷ 
300 ವರ್ಷಗಳಿಗೊಮ್ಮೆ ಎನ್ನು ವಷ್ಟು ಅತ್ಯ ಪೂರ್ವವಾಗಿ ತನಿಪಾಕಬಹುಸ, ಅಷೆ,. 
ಈ ಕಾರಣದಿಂದಲೇ ಇವರ ಆಲೇಖ್ಯ ವನ್ನು ಮಸ್ಸಾಚುಸೆಟ್ಸ್‌ ಕೇಂಬಿ ಿಜಿನ ಮಸ್ಸಾ 
ಚುಸೆಟ್ಸ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಟಿಕ್ಕಾ ಲಜಯಲ್ಲಿಯ ಲಿಂಕನ್‌ ಲ್ಯಾ ಬೊರೇಟರಿ 
ಅಷ್ಟೊ ಂದು " ಲಭ ಹದ ಸೆಳೆದುಕೊಂಡಿದ್ದು. 
ವ್ಯಾಪಕವೂ ವೈವಿಧ್ಯಮಯವೂ ಆದ ಕ್ಷೇತ್ರ ಗಳ ನಡುವೆ ಬೋಸ್‌ ಸಾಧಿಸಿದ ಈ 
ek, ಜ್ಯಾಮಿತಿಯ " ಬಿಂದು `ವಿನ ಸಿಂಧುಸಾಮರ್ಥ್ಯದಿಂದ ಹೊಮ್ಮಿದುದಾಗಿದೆ, 
ಪಠ್ಯಪುಸ್ತ ಕೆಗಳ" ತೀರ ನಿಮ್ಮ ತಳದಲ್ಲಿ ಬಿಂದುವಿನ ಆರಂಭ. ಇಲ್ಲಿ ಇದಕ್ಕೆ ಷ್ಟ ಸ್ಥಾನ 
ಉಂಟು, ಮಾನ ಇಲ್ಲ” ಎಂಬಂಥ ಅಮೂರ್ತಸಿತಿ ಈ ವಾಮನ ಬೆಳೆದು ತ್ರಿವಿಕ್ರಮ 
ನಾಗಿ ಇಂದು ಸಮಸ್ತ ಗಣಿತಪ ರ್ರಪಂಚದ ಆಧಾರಸ್ತ ಂಭವಾಗಿದ್ದಾ ನೆ. ಒಬ್ಬ 
ಗಣಿತಜ್ಞ ಸನ ಕಲ್ಪ ನೆಯಲ್ಲಿರುವ ಯಾವನೋ ಕಾಲ್ಪನಿಕಾಕಾಶದಲ್ಲಿಯ " ಬಿಂದು', 
ಮಾನನೆಗೆ ಜೊತೆಯುವ ಹೆಚ್ಚು ಕಡಿಮೆ ಎಲ್ಲ ವಸ್ತು ಗಳನ್ನೂ —ಚರಕಣಗಳ ವ್ಯವಸೆ 
ಯೊಂದರ ಗತ್ಯಾತ್ಮ] ತೆ ಸಿ ತಯದ ತೊಡಗಿ ಫೋರ್ಡ್‌ನ ವಾಣಿಜ್ಯೋದ್ಯ ಮ ಆಡಳಿತೆಯ 
ವಕಿಗೆ__ನ ದ್ರ ತಿನಿಧಿಸುವಂತೆ ಮಾಡಬಹುದೆಂಬ ವಾಸ್ತವಾಂಶದ ಮೇಲೆ ಬಿಂದುವಿನ ಈ 
ಸರ್ವಲೇಲಿಹ್ಯ ಹೆನುಮಂತವೃದ್ಧಿ ನಿಂತಿದೆ, 


ಹ್ಯಾನಿಲ್ಲ ನ್‌, ಜಾಕೊಬಿ, ಗಿಬ್ಸ್‌ ಮತ್ತು ಇತರರು ಚರಕಣಗಳ ವ್ಯವಸ್ಥೆಯ 


ರಾರ್ಜ ಚಂದ್ರಬೋಸ್‌ ೨೫ 


ಗತ್ಯಾತ್ಮಕ ಸ್ಥಿತಿಯನ್ನು ಗಣಿತಜ್ಞನ ಕಲ್ಪನೆಯ ಬಹು ಆಯಾಮಗಳ ಆಕಾಶದಲ್ಲಿ 
ಬಿಂದುವಾಗಿ ಪ್ರತಿನಿಧಿಸುತ್ತ ಗತಿವಿಜ್ಞಾ ನವನ್ನು ಪೂರ್ತಿಯಾಗಿ ಅತ್ಯತೀತಾಕಾಶದಲ್ಲಿ 
ಜ್ಯಾಮಿತಿಯಾಗಿ ಮಾರ್ಪಡಿಸಿದರು. ಇವರ ಜಾಡು ಅನುಸರಿಸಿ ಫಿಶರ್‌ ದತ್ತ ಸಮಸ್ಟಿ 
ಯೊಂದರಿಂದ ಯಾದೃಚ್ಛಿಕವಾಗಿ ಆಯ್ದ ಪ್ರತಿಚಯಗಳನ್ನು ಇಂಥ ಅಮೂರ್ತಾಕಾಶ 
ಗಳಲ್ಲಿ ಬಿಂದುಗಳಾಗಿ ಪ್ರತಿನಿಧಿಸುವ ದಿಟ್ಟ ಹೆಜ್ಜೆ ಇಟ್ಟರು. 

ಜ್ಯಾಮಿತೀಯ ಪರಿದೃಷ್ಟಿ ಮೂಲಕ ಪ್ರತಿಚಯನ ಸಿದ್ಧಾಂತದಲ್ಲಿ ಫಿಶರ್‌ 


ಸಾಧಿಸಿದ ದೈತ್ಯ ದಾಷನ್ನು ಮಹಲನೊಬಿಸ್‌ ಗಮನಿಸಿದರು. ಸಂಖ್ಯಾಕಲನಕ್ಷೇತ್ರದಲ್ಲಿ 


ತ್‌ 


ಸಮರ್ಥರನ್ನು ಗುರುತಿಸಿ ಬೆಂಬಲಿಸುವುದರಲ್ಲಿ ಎತ್ತಿದ ಕೈ ಆಗಿದ್ದ ಅವರು, 1932ರಲ್ಲಿ 
ಒಂದು ಸಂಜೆ ತಮ್ಮ ಕಾರನ್ನು ನೇರ ಬೋಸರ ಮನೆಬಾಗಿಲಿಗೆ ಓಡಿಸಿ ತಾವು 
ಹೊಸತಾಗಿ ಸ್ಥಾ ಪಿಸಿದ್ದ ಸ್ಟಾಟಿಸ್ಟಿಕಲ್‌ ಇನ್‌ಸ್ಟಿಟ್ಯೂಹಿಗೆ ಇವರು ಭಾಗಕಾಲದ 
ಸಂಶೋಧಕರಾಗಿ ಬಂದುಸೇರಿ, ಫಿಶರ್‌ ವಿಸ್ಮಯಕರವಾಗಿ ಸಾಧಿಸಿದ ಸೀಮೋಲ್ಲಂಘನದ 
ತರುವಾಯವೂ ಪರಿಹಾರವಿಲ್ಲದೆ ಉಳಿದಿದ್ದ ಅನೇಕ ಪ್ರತಿ ಚಯನಸಮಸ್ಯೆಗಳ ಬಿಡಿಸಿಕೆಗೆ: 
ಉನ್ನತ ಜ್ಯಾಮಿತಿಯನ್ನು ಅನ್ವಯಿಸಬೇಕೆಂದು ಆಹ್ವಾನವಿತ್ತರು. : ಈ ದೇಶದಲ್ಲಿ 
ಫಿಶರ್‌ ಅವರ ಶಿವಧನುಸ್ಸನ್ನು ಬಗ್ಗಿ ಸಬಲ್ಲ ಏಕೈಕ ಶ್ರೀರಾಮನೆಂದರೆ ಸಂಶೋಧಕ 
ಬೋಸ್‌ ಒಬ್ಬರೇ ಎಂದು ಮಹಲನೊಬಿಸರಿಗೆ ವೇದ್ಯವಾಗಿದ್ದುದರಿಂದಲೇ ಈ 
ಕರೆಯನ್ನು ನೀಡಿದುದಾಗಿತ್ತು.  ಬೋಸ್‌-ಬ್ಲಾಶ್ಲಿ ಪ್ರಮೇಯವೆಂಬ ಹೆಸರಿನಿಂದ 
ಈಗ ಜ್ಯಾಮಿತಿಯ ಪಠ್ಯಪುಸ್ತಕಗಳಲ್ಲಿ ಸೇರಿಹೋಗಿರುವ ವಿಶಿಷ್ಟ ಪ್ರಮೇಯವನ್ನು 
ಬೋಸ್‌ ಆ ಮೊದಲೇ ಅವಿಷೃರಿಸಿ ಬಹು ಆಯಾಮಗಳ ಜ್ಯಾಮಿತಿಯಲ್ಲ ತಮ್ಮ 
ಮೊಹರನ್ನು ಛಾಪಿಸಿದ್ದರು. ಸಂತುಲಿತಾಲೇಖ್ಯಗಳಿಂದ ತೊಡಗಿ ದೋಷ ಶುದ್ಧೀ ಕಾರಕ 
ಸಂಕೇತಗಳ ವರೆಗಿನ ಸಂಖ್ಯಾಕಲನಾತ್ಮಕ ಸಮಸ್ಯೆಗಳ ಪೂರ್ಣ ಸ್ವರಗ್ರಾಮವನ್ನು 
ಜೋಸ್‌ ಬೆರಗುಗೊಳಿಸುವ ಬೀಸು, ಬಳುಕು ಮತ್ತು ತಾಕತ್ತುಗಳಿಂದ ಜ್ಯಾಮಿತಿಯ 
ಒಂದು ಸಮಸ್ಯೆಯಾಗಿ ಸಂಕ್ಷೇಪಿಸಿ ಮಹೆಲನೊಬಿಸರ ಭವಿಷ್ಯಾಕಾಂಕ್ಷೆಗಳನ್ನು ನಿರೀಕ್ಷಾ 
ತೀತವಾಗಿ ಈಡೇರಿಸಿದ್ದಾರೆ. 

ಬೋಸ್‌ ಇದನ್ನು " ವೇದಿಕೆ' ಸಮಸ್ಯೆಯೆಂದು ಕರೆಯುತ್ತಾರೆ. ಏಕೆಂದಕೆ 
ಇದು ಆಲಿಂಗಿಸುವ ಸಮಸ್ತ ಸಮಸ್ಯೆಗಳೂ ಸಾಂತ ಅಮೂರ್ತಾಕಾಶವೊಂದರಲ್ಲಿ 
ಗರಿಷ್ಠ ಸಂಖ್ಯೆಯ ಬಿಂದುಗಳನ್ನು, ಇವುಗಳ ಪೈಕಿ ಗ ಎಂಬ ಯಾವುದೇ ಪೂರ್ವ 
ನಿರ್ಧರಿತ ಸಂಖ್ಯೆ " ಅಧೀನ? ವಾಗಿರದಂತೆ, ಪತ್ತೆಹಚ್ಚುವುದಕ್ಕೆ ಸಮಾನವಾಗುತ್ತವೆ. 
ಉದಾಹರಣೆಗೆ ಗ-3 ಅದರೆ ಯಾವ ಮೂರು ಬಿಂದುಗಳೂ ಒಂದೇ ಗೆರೆಯ ಮೇಲಿರ 
ಬಾರದು, ಹೀಗಲ್ಲದಿದ್ದರೆ ಇವುಗಳ ಪೈಕಿ ಎರಡು ಮಾತ್ರ ಆ ಗೆರೆಯನ್ನು 
ನಿರ್ಧರಿಸುತ್ತವೆ ಮತ್ತು ಮೂರನೆಯದು ಕೂಡ ಅದರ ಮೇಲೆ ಇರುತ್ತದೆ. ಅಂದ 
ಮೇಲೆ ಈ ಮೂರು ಬಿಂದುಗಳು ಪರಸ್ಪರ ಸ್ವತಂತ್ರವಾಗಿರುವುದಿಲ್ಲವೆಂದಾಯಿತು. 
ಗನ ಬೆಲೆ. ನಾಲ್ಕು ಆಗಿರುವಾಗ ಯಾವ ನಾಲ್ಕು ಬಿಂದುಗಳ ಅವುಗಳ 


೨೬ ವಿಜ್ಞಾನ ಕರ್ಣಾಟಕ 


ಸ್ವಾತಂತ್ರ್ಯವನ್ನು ಸಿರೀಕರಿಸಲು, ಸಮತಲದ ಮೇಲಿರಬಾರದು. ಹೀಗೆಯೇ 
ಮುಂದುವರಿಯಬಹುದು. 

ಬೋಸ್‌ ಪ್ರದರ್ಶಿಸಿದ ತರುಣ ಪ್ರತಿಭೆ ಮುಂದೆ ಪಕ್ತ ಫಲವಾಗಿ ಮೆರೆದರೂ ಆಗ 
ಮಾತ್ರ ಅವರು ಮಹಲನೊಬಿಸರ ಆಹ್ವಾನವನ್ನು ಅಂಗೀಕರಿಸಲು ಹಿಂದೆಮುಂದೆ 
ನೋಡಿದ್ದರು. ಅಂದು ಸಂಖ್ಯಾಕಲನವಿಜ್ಞ್ಯಾ ನವನ್ನು ಕುರಿತಂತೆ ಮಗ್ನ ರಾಗಿದ್ದ 
ಜೋಸ್‌ ಆಕವರಿಯದ ನೀರಿಗಿಳಿದರೆ. ಹತೋಟತಪ್ಪಿ ಹೋದೀತೆಂದು ಅಳುಕಿದ್ದು 
ಸಹಜವೇ. ಈ ಅಳುಕು ಅಥವಾ ಹಿಂಜರಿತ ಅವರ ಆರ್ಜವ ಯಾವ ಮಟ್ಟದ್ದು 
ಎಂಬುದಕ್ಕೆ ಬರೆದ ಮಹಾ ಭಾಷ್ಯ. ಏಕೆಂದರೆ ಒಂದು ಕೆಲಸವನ್ನು ತಾನು ಯಶಸ್ವಿ 
ಯಾಗಿ ನಿಭಾಯಿಸಬಲ್ಲೆ ನೆಂದು ಅವರಿಗೆ ಮನವರಿಕೆಯಾದ ಹೊರತು ಅದನ್ನು 
ಕೈಗೊಳ್ಳುವಂತೆ ಅವರನ್ನು ಒಪ್ಪಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ ಆ 
ದಿನಗಳಂದು ಅವರ ಹಾದಿಯ ನೇರ ಬಂದ ಯಾವುದೇ ಹೆಚ್ಚಿನ ಸಂಭಾವನೆ ಅವರಿಗೆ 
ತುರ್ತಿನ ಆಗತ್ಯವಾಗಿತ್ತೆಂಬ ಸಂಗತಿ ಅಲಾಯಿದ. ಏಕೆಂದರೆ ಬಾಲ್ಯದಿಂದಲೂ 
ಬದುಕಿಗಾಗಿ ನಡೆಸಬೇಕಾಗಿದ್ದ ಕಡು ಹೋರಾಟದಿಂದ ಅವರಿನ್ನೂ ಹೊರಬಂದಿರಲಿಲ್ಲ. 
ಎಳೆಹರೆಯದಲ್ಲೇ ಹೆತ್ತವರನ್ನು ಕಳೆದುಕೊಂಡು ನಿರ್ಗತಿಕರಾದ ಆವರು ಸ್ವಂತ 
ಪ್ರತಿಭೆಯ ಬಲದಿಂದ ವಿದ್ಯಾರ್ಥಿವೇತನಗಳನ್ನು ಪಡೆದು ಅಲ್ಲಿಂದಲ್ಲಿಗೆ ಕಾಲೇಜ್‌ 
ಶಿಕ್ಷಣ ಮುಗಿಸಲು ಸಮರ್ಥರಾಗಿದ್ದರು ಮಾತ್ರ. 

ಇದೊಂದು ಕುಳಿರ್ಗಾಳಿ. ಇದರಿಂದ ಯಾರಿಗೂ ಸುಖವಿಲ್ಲ. ಬೋಸರ ಬಗೆಗೆ 
ಇದು ಅಧಿಕ ಕಷ್ಟತರವಾಗಿದ್ದರೂ ಕಡಿಮೆ ಉಗ್ರತರವಾಗಿತ್ತು. ಆವರ ಶೈಕ್ಷಣಿಕ 
ಜೀವನದ ಕುಡಿ ಬೇರುಗಳನ್ನು ಪದೇ ಪದೇ ಮೊಟಕುಗೊಳಿಸುವಂತೆ ತೀಕ್ಷ್ಣವಾಗಿ 
ಬೀಸುತ್ತಿತ್ತು. ಆದರೆ ಅವರಿಗೆ ಗಣಿತದ ಹೆಚ್ಚು ಕಡಿಮೆ ಎಲ್ಲಿ ಶಾಖಗಳಲ್ಲಿಯೂ 
ಗಮನಾರ್ಹ ಪರಿಣತಿ ಗಳಿಸಲು ಜೊತೆಯಲ್ಲೇ ನೆರವಾಯಿತು ಕೂಡ. ಶಾಲಾದಿನ 
ಗಳಿಂದಲೂ ಅವರು ಶುದ್ಧ ಗಣಿತದ ನಿರ್ಮಲ ಸಲಿಲ ಪಾನದಿಂದ ಪುನೀತರಾಗಬೇಕೆಂದು 
ಬಯಸಿದ್ದರೂ ಅವರಿಗೆ ವಿದ್ಯಾರ್ಥಿವೇತನವನ್ನು ಮಂಜೂರಿಸಿದ್ದ ಜಹಲಿ ವಿಕ್ವ 
ವಿದ್ಯಾಲಯದಲ್ಲಿ ಆಗ ಶುದ್ಧ ಗಣಿತಬೋಧನೆಯ ಏರ್ಪಾಡು ಇರಲಿಲ್ಲವಾಗಿ ಎಂ.ಎ. 
ಪರೀಕ್ಷೆಗೆ ಅನ್ವಿತ ಗಣಿತವನ್ನು ಅಭ್ಯಸಿಸುವುದು ಅನಿವಾರ್ಯವಾಯಿತು. 

ಶುದ್ಧ ಗಣಿತಾಧ್ಯಯನ ಮಾಡಬೇಕೆಂಬ ತಮ್ಮ ಹಂಬಲದ ಪೂರೈಕೆಗಾಗಿ 
ಅವರು ದೆಹಲಿಯಿಂದ ಕಲ್ಪತ್ತಕ್ಕೆ ಬಿಡಿಗಾಸೂ ಇಲ್ಲದೆ ವಲಸೆಹೋದರು. 1920 ಕೆ 
ದಶಕದ ಅಂತಿಮ ವರ್ಷಗಳು, ಆರ್ಥಿಕ ಮುಗ್ಗಟ್ಟನ ಘಾತಕ ದಿನಗಳು. ಬಾಳ್ವೆ ಹೇಗೆ? 
ಖಾಸಗಿ ಖಾಠ ಹೇಳಿ ಹಣ ಸಂಪಾದಿಸುವುದರಿಂದ. ಸರ್ಕಿ ಬೋಸ್‌ ಈ ಮಾರ್ಗ 
ಹಿಡಿದರು. ಆದರೆ ಎಂ.ಎ. ವಿದ್ಯಾರ್ಥಿಗಳ ಒಂದು ತಂಡವನ್ನು ಕಲೆಹಾಕುವ ತನಕ 
ಅವರನ್ನು ರಕ್ಷಿಸಿದ್ದು ಕೆಲವು ದಾನಿಗಳ ಔದಾರ್ಯವೊಂದೇ. ತಮ್ಮ ವಿದ್ಯಾರ್ಥಿಗಳು 


ಆಯ್ದುಕೊಳ್ಳಲು ಅನೇಕ್ಷಿಸಿದ್ದ ಪ್ರತಿಯೊಂದು ಗಣಿತ ವಿಭಾಗವನ್ನೂ ಬೋಸ | 


ರಾಜ್‌ ಚಂದ್ರಬೋಸ್‌ ೨೭ 


ಮನನ ಮಾಡಿಕೊಂಡು ಅವರಿಗೆ ಪಾಠ ಹೇಳಬೇಕಾಗಿತ್ತು. ಈ ಜ್ಞಾನೆಯಾತ್ರೆಯಲ್ಲಿ 
ಒಮ್ಮೆ ಅವರು ಒಬ್ಬ ವಿದ್ಯಾರ್ಥಿಗೆ ಬೋಧಿಸಲೋಸ್ಟರ ಸಂಖ್ಯಾಕಲನವಿಜ್ಞಾ ನ 
ಕ್ಷೇತ್ರದಲ್ಲಿ ಕೂಡ ತಿಣಕಬೇಕಾಯಿತು. 

ಸಂಖ್ಯಾಕಲನವಿಜ್ಞಾ ನದಲ್ಲಿ ತಾವು ಗಳಿಸಿದ್ದ ಈ ಸೂಲ ಜ್ಞಾನದಿಂದ 
ಉತ್ತೇಜಿತರಾಗಿ ಅವರು ಮಹಲನೊಬಿಸರ ಆಹ್ವಾನವನ್ನು ಅಂಗೀಕರಿಸಿದ್ದಾಗಿತ್ತು. 
ಆ ನಿರ್ಣಾಯಕ ಮಹೂರ್ತದಿಂದ 1949ರಲ್ಲಿ ಅವರು ನಾರ್ತ್‌ ಕರಿಲೀನಕ್ಕೆ ವಲಸೆ 
ಹೋಗುವ ತನಕ ಸ್ಟ್ಯಾಟಿಸ್ಟಿಕಲ್‌ ಇನ್‌ಸ್ಟಿಟ್ಯೂಟನ ಸಮರ್ಥ ಸಂಶೋಧಕ ಪಂಥ 
' ವೊಂದರ ಅಭಿಷಿಕ್ತ ಧುರೀಣರಾಗಿದ್ದರು. ಈ ಪಂಥದ ಕೃತಿ ಅಂತಾರಾಷ್ಟ್ರೀಯ 
ಖ್ಯಾತಿ ಗಳಿಸಿದ್ದು ನ್ಯಾಯವಾಗಿಯೇ ಇದೆ. 

ವಿದೇಶಕ್ಕೆ ನಿರ್ಗಮಿಸಿದ ತರುವಾಯ ಅವರು ಸಂಖ್ಯಾಕಲನನಿಜ್ಞಾ ನದಲ್ಲಯ 
ತಮ್ಮ ಸಂತೋಧನೆಯನ್ನು ಇನ್ನಷ್ಟು ತೀವ್ರ ಗತಿಯಿಂದ ಮುಂದುವರಿಸಿಕೊಂಡು 
ಬಂದಿದ್ದಾರೆ. ಸಂತುಲಿತ ಅಸಂಪೂರ್ಣ ಆಲೇಖ್ಯಗಳು, ಸಂಕೇತನ, ಸೇರಿಕೆ? 
ಮತ್ತು ಆಯ ರನ ಸಮಸ್ಯೆಗಳು ಇವನ್ನು ಕುರಿತು ಅವರು ಮಾಡಿರುವ ಸಂಶೋಧನೆಯ 
ಉತ್ತರಾರ್ಧ, ತತ್ರಾಪಿ ಕೊನೆಯಕೃತಿ, ಅವರನ್ನು ಒಂದೇ ಒಂದು ಹನುಮಂತ 
ಫೆಗೆತದಲ್ಲಿ ವರ್ತಮಾನಕಾಲದ ಮಹಾಗಣಿತವಿದರ ಸಾಲಿನಲ್ಲಿ ನಿಲ್ಲಿಸಿದೆ. 

ಪ್ರಪಂಚದಲ್ಲಿ ಬೇರೆಲ್ಲಿಯೂ ಕಂಡುಬರದ ಮುಕ್ತ ಸರಿಸರ--ಶೈ ಕ್ಷಣಿಕ 
ಸ್ವಾತಂತ್ರ್ಯ ಮತ್ತು ಸ್ವೇಜೈಯಂತೆ ವಿವಿಧ ಆಸಕ್ತ ಕ್ಷೇತ್ರಗಳಲ್ಲಿ ವಿಹರಿಸಲು 
ಸೌಲಭ್ಯ ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲಿ ಅಂತರ್ಗತವಾಗಿರುವುದರಿಂದಲೇ 
ಬೋಸ್‌ ನಮ್ಮ ಸಾಂಸ್ಕೃತಿಕ ಪರಂಪರೆಗೆ ಪೂರ್ಣ ನಿಷ್ಕ ರಾಗಿದ್ದರೂ, ತಮ್ಮ ಹಳೆಯ 
ಹರವಿನಿಂದ ಬೇರು ಕಿತ್ತು ಆ ಹೊಸ ಹಸಿರಿಗೆ ಹೋಗುವುದು ಅನಿವಾರ್ಯವಾಯಿತು. 
ಆದರೆ ನಮ್ಮ ಸ್ವಾತಂತ್ರ್ಯೋತ್ತರ ವೈಜ್ಞಾನಿಕ ಮೊಳಗು ನಿನದಿಸುತ್ತಿ ದ್ಹಾ ಗಲೇ ಅವರು 
ತಮ್ಮ ಮಾತೃ ಭೂಮಿಯಿಂದ ನಿರ್ಗಮಿಸಲು ನಿರ್ಧರಿಸಿದ್ದು ರಾಷ್ಟ್ರಕ್ಕೆ ಆಪಾರ ನಷ್ಟ. 
ಈಗ ಅವರು ನಾರ್ತ್‌ ಕರೆಲೀನದಿಂದ ಭಾರತಕ್ಕೆ ತಂದು ನಮ್ಮ ನಡುವೆ, ಅಂದರೆ 
ಅವರ ವಿದ್ಯಾಮಾತೆ ಸ್ಟಾಟಿಸ್ಟಿಕಲ್‌ ಇನ್‌ ಸ್ಥಿ ಟ್ಯೂಓನಲ್ಲಿ, ನಾಟಹಾಕಲಿರುವ 
*ಕಾಂಬಿನೆಟೋರಿಯಲ್‌ ಗಣಿತಸಸಿಗಳನ್ನು ಅವರ ತತ್ಸೂರ್ವದ ವಿದ್ಯಾರ್ಥಿಗಳೂ 
ಸಹೋದ್ಯೋಗಿಗಳೊ ಪೋಷಿಸಿ ಆವು ಪಲ್ಲವಿಸಿ ಪಸ್ಸಿಸಿ ಫಲಿಸುವಂತೆ ಮಾಡಿದರೆ ಈ 
ನಷ್ಟ ಸ್ವಲ್ಪಮಟ್ಟಗಾದರೂ”ಭರ್ತಿ ಆಗಬಹುದು. 


೨೮ 


ಜನನ 
ಶಿಕ್ಷಣ 


1930-34 .... 
1934-40 .... 


1942-49 ... 


1947 


1949 


ವಿಜಾನ ಕರ್ಣಾಟಕ 
ಬಾ 


ರಾಜ್‌ ಚಂದ್ರ ಬೋಸ್‌ 
19 ಜೂನ್‌ 1901 


ಎಂ.ಎಸ"ಸಿ., ಕಲ್ಪತ್ತ ವಿಶ್ವವಿದ್ಯಾಲಯ 
ಡಿ.ಲಿಟ್‌., ಕಲ್ಕತ್ತ ವಿಶ್ವವಿದ್ಯಾನಿಲಯ  . 


ಗಣಿತೋಪನ್ಯಾಸಕಾರ, ಅಶುತೋಷ್‌ ಕಾಲೇಜ್‌, ಕಲ್ಲು 
ಸ್ಟ್ಯಾಟಸ್ಪಿಶಿಯನ್‌, ಇಂಡಿಯನ್‌ ಸ್ಟ್ಯಾಟಿಸ್ಟಿಕಲ್‌ 
ಇನ್‌ ಸ್ಟಿಟ್ಯೂಟ್‌, ಕಲ್ಕತ್ತ | 
ಸ್ಟ್ಯಾಓಸ್ಟಿತಿಯನ್‌, ಮತ್ತು ಮುಂದೆ, ಸ್ಟಾಟಿಸ್ಟಿಕ್ಸ್‌ | 
ವಿಭಾಗದ ಮುಖ್ಯಸ್ಥ, ಕಲ್ಪತ್ತ ವಿಶ್ವವಿದ್ಯಾಲಯ 


ಸಂದರ್ಶನ ಪ್ರಾಧ್ಯಾಪಕ, ಕೊಲಂಬಿಯಾ 
ವಿಶ್ವವಿದ್ಯಾಲಯ, ಯು.ಎಸ್‌.ಎ. . 


ಪ್ರಾಧ್ಯಾಪಕ, ನಾರ್ತ್‌ ಕರೆಲೀನ ವಿಶ್ವವಿದ್ಯಾಲಯ್ಕ 
ಯು.ಎಸ್‌.ಎ. 


NF SNES 8 RE ANE Aloe: 


Kot So ET SMA ಗ 
ಹತ SE a er as mp 


ತಾ. ಎಚ್‌. ಮುಹಮ್ಮದ್‌" 


1 ತೆ 


ಮೈಟೋಕಾಂಡ್ರಿಯಾ ಕ್ರಿಯೆಯ ಮೇಲೆ 
|ಅಡ್ರಿಯಾಮೈೈಸಿನ್ನಿನ ಪ್ರಭಾವ” 


ಮನುಷ್ಯನಿಗೆ ಅತ್ಯಂತ ಮಾರಕವಾಗಿ ಪರಿಣಮಿಸಿರುವ ಬೇನೆಗಳಲ್ಲಿ ಕ್ಯಾನ್ಸರ್‌ 
॥ಒಂದೆಂಬುದನ್ನು ಈಗ ಜನಸೂಮಾನ್ಯರೂ ಬಲ್ಲರು. ರೋಗವನ್ನು ಹತೋಔಟಯಲ್ಲಿರಿಸಿ 
ಅದರ ಮೂಲವನ್ನೇ ಸಂಪೂರ್ಣವಾಗಿ ನಾಶಮಾಡಬಲ್ಲ ಚಿಕಿತ್ಸೆ ಇನ್ನೂ ಗೊತ್ತಾಗ 
ವಿರುವುದು ಇದಕ್ಕೆ ಮುಖ್ಯ ಕಾರಣ. ನಮ್ಮ ದೇಶದಲ್ಲಿ ಪ್ರತಿವರ್ಷ ಹೆಚ್ಚುಕಡಿಮೆ 
370,000 ಹೊಸ ಕ್ಯಾನ್ಸರ್‌ ಕೇಸುಗಳು ಪತ್ತೆಯಾಗುವುದು ಮಾತ್ರವಲ್ಲ 
ಸಾಧಾರಣ 300,000 ಜನ ಅದರಿಂದ ಸಾಯುತ್ತಾರೆ ಎಂದು ತಿಳಿದಿದೆ. (ರಾವ್‌ 
ಮತ್ತು ಶಿವಾಡೆ ಇಂಡಿಯನ್‌ ಜರ್‌ನಲ್‌" ಆಫ್‌ ಕ್ಯಾನ್ಸರ್‌ 1976) ಅದೇಕೆ, 
ಜಗತ್ತಿನಲ್ಲಿಯೇ ವೈಜ್ಞಾನಿಕವಾಗಿ ಅತ್ಯಂತ ಮುಂದುವರಿದುದೆಂದು ಪರಿಗಣಿಸಲ್ಪಡುವ 
'ಉ. ಅಮೆರಿಕದಲ್ಲಿ ವರ್ಷವೊಂದಕ್ಕೆ 650,000 ಕ್ಯಾನ್ಸರ್‌ ಕೇಸುಗಳನ್ನು ಗುರುತಿ 
(ಸುಶ್ತಾರೆಂದ ಮೇಲೆ ಕ್ಯಾನ್ಸರ್‌ನ ಭಯಾನಕತೆಯ ಬಗ್ಗೆ ಎರಡು ಮಾತಿಲ್ಲ. 

ಕ್ಯಾನ್ಸರ್‌ ಎಂಬುದು ಒಂದೇ ಒಂದು ಬಗೆಯ ರೋಗವಲ್ಲ, ಅದರಲ್ಲಿ ನೂರಾರು 
!ಶರಗಳಿವೆ, ಅಂಗಾಂಗ ಅಥವಾ ಅಂಗಾಂಶವೊಂದಕ್ಕೆ ಸೀಮಿತವಾಗಿರುವುವೂ ಇವೆ. 
ಸೀಮಿತವಾಗಿರದೆ ಹರಡಿಕೊಳ್ಳುವಂತಹವೂ ಇವೆ. ಮೇರೆ ಮೀರುವ ಅಸಾಮಾನ್ಯ 
ಬೆಳವಣಿಗೆ ಮತ್ತು ಅಕಿಶೀಘ್ರ. ವಿಭಜನೆ ಇವು ಕ್ಯಾನ್ಸರ್‌ ಕೋಶಗಳಾಗಿ ಪರಿವರ್ತನೆ 
ಗೊಂಡ ಜೀವಕೋಶಗಳ ವಿಶಿಷ, ಗುಣಗಳು. ಸಾಮಾನ್ಯ ಜೀವಕೋಶವೊಂದು 
ಕ್ಯಾನ್ಸರ್‌ ಕೋಶವಾಗಿ ಮಾರ್ಪಾಡಾಗಲು ಕಾರಣ ಒಂದಲ್ಲ, 'ಹಲವಾರು. ಹೀಗಾಗಿ 
ಈ ರೋಗವನ್ನು ನಿರ್ಮೂಲಿಸುವಲ್ಲಿ ಒಂದು ನಿರ್ದಿಷ್ಟ ಬಗೆಯ ಚಿಕಿತ್ಸೆಯನ್ನು 
ಇನ್ನೂ ಕಂಡುಹಿಡಿಯಲು ಆಗಿಲ್ಲ. ಶಸ್ತ್ರಕ್ರಿಯೆಯಿಂದ ಕೆಲವು ಬಗೆಯ " ಕ್ಯಾನ್ಸರ್‌' 
ಗಳನ್ನು ಕಿತ್ತುಹಾಕಬಹುದಾದರೆ ಇನ್ನು ಕೆಲವನ್ನು " ವಿಕಿರಣ' ಚಿಕಿತ್ಸೆಯಿಂದ 


* ಡಾ ಎಚ್‌, ಮುಹಮ್ಮ ದ್‌, ಅಧ್ಯಾಪ ಪಕ ವಿಜಯಾ ಕಾಲೇಜು, ಮುಲ್ಕಿ ದ,ಕ. 
** ಭಾರತೀಯ ವಿಜ್ಞಾ ನ “ ಮಂದಿರ, ಬೆಂಗಳೂರು ಇಲ್ಲಿ, 1981ರಲ್ಲಿ ಸಲ್ಲಿಸಿದ ಮಹಾ 
ಫ ಪ್ರಬಂಧದ ಸಾರಾಂಶ, 


4° ವಿಜ್ಞಾನ ಕರ್ಣಾಟಕ 


ಮಾತ್ರ ತಡೆಗಟ್ಟಿ ಬಹುದು. ಅದರೆ ದೇಹದ ಹಲವು ಭಾಗಗಳಿಗೆ ಶೀಘ್ರವಾಗಿ ಹೆರಡ 
ತ್ತಿರುವ ಕ್ಯಾನ್ಸರನ್ನು ಹತೋಟಿಗೆ ತಂದು ನಾಶಮಾಡಲು ಈ ಎರಡೂ ಚಿಕಿತ್ಸ 
ಕ್ರಮಗಳಿಂದ ಸಾಧ್ಯವಿಲ್ಲ. ರಾಸಾಯನಿಕ ವಸ್ತುಗಳ ಉಪಯೋಗವೊಂದೇ ದಾರಿ. 

ಕ್ಯಾನ್ಸರ್‌ ರೋಗ ನಿರ್ಮೂಲನಕ್ಕೆ ಪ್ರಯೋಗಿಸಿ ನೋಡಿದ ರಾಸಾಯಫಿ 
ವಸ್ತುಗಳು ನೂರಾರು. ಇವುಗಳಲ್ಲಿ ಹಲವು ರಾಸಾಯನಿಕಗಳು ಕೆಲವು ಬ ಯ 
ಕ್ಯಾನ್ಸರ್‌ಗಳ ಬೆಳವಣಿಗೆಯನ್ನು ತಡೆದು ನಾಶಮಾಡುವುದರಲ್ಲಿ ಸಫಲತೆಯ ್ನ 
ಪಡೆದಿವೆ. ಸೈಕ್ಲೋಫಾಸ್ಪಾಮೈಡ್‌, ಬ್ಯುಸಲ್ಫಾನ್‌, ಮಿಥೊಟ್ರಕ್ಸೇಟ್‌, ಪ್ಲೂ ರೊ 
ಯುರಾಸಿಲ್‌, ವಿನ"ಬ್ಲಾಸ್ಟಿನ್‌, ಆಕ್ಟ ನೋಮೈೈಸಿನ್‌, ಮೈಟೋಮೈೆಸಿನ 


mats 
TC 


pnd 


ಇವೆಲ್ಲಾ ವಿಷಕಾನೀ ವಸ್ತುಗಳಾಗಿರುವುದರಿಂದ, ರೋಗಿಯ ದೇಹದ ಮೇ 
ಅನಿವಾರ್ಯವಾಗಿ ದುಷ್ತರಿಣಾಮಗಳನ್ನು ಉಂಟುಮಾಡುತ್ತವೆ. ಇತ್ತೀಚೆಗೆ ಬಳ ಗೆ 
ಬಂದಂತಹ ಮದ್ದುಗಳಲ್ಲಿ ಮುಖ್ಯವಾದುವು ಅಂತ್ರಸೈ ಕ್ಲೀನ್‌ ಜಾತಿಗೆ ಸೇರಿದ ಒಂ ದು 
ಬಗೆಯ ಎಬಯಾಟಕ್ಸ್‌ಗಳು ಇವುಗಳಲ್ಲಿ ಅತ್ಯಂಶ ಪರಿಣಾಮಕಾರಿಯಾಗಿ ಕಂಡು 
ಬಂದುದೇ ಅಡ್ರಿ ಯಾಮೈಸಿನ್‌ (adriamycin). ಸೈಪ್ಟೋಮೈಸಿಸ್‌ ಪ್ಯೂಸೆಟಿಯ ್‌ 
ಎಂಬ ಒಂದು ಜಾತಿಯ ಬ್ಯಾಕ್ಟೇರಿಯಾಗಳಿಂದ ಅದನ್ನು ಅರ್ಕಮೋನ್‌ ಎಂಬ ' 
ಇಟಲಿಯ ವಿಜ್ಞಾನಿ ಮೊತ್ತಮೊದಲ ಬಾರಿಗೆ 1961 ರಲ್ಲಿ ಪಡೆದುಕೊಂಡು ಅದಕ್ಕ 
ಕ್ಯಾನ್ಸರ್‌ ನಿರ್ಮೂಲನಶಕ್ತಿಯಿರುವುದನ್ನು ಪ್ರಯೋಗಗಳ ಮುಖಾಂತರ ಸಿದ್ಧ ರಡಿ 
ಸಿದನು. ಕೋಶಕೇಂದ್ರದಲ್ಲಿರುವ ಅನುವಂಶೀಯ ವಸ್ತು ಡಿ.ಎನ್‌.ಎ. (DNA) 
ಅಣುಗಳ ಎರಡು ಎಳೆಗಳ ನಡುವೆ ಸೇರಿ ಆ ಎಳೆಗಳು ದೊರ ಸರಿಯದಂತೆ ಮಾಡುವ ' 
ವಿಶೇಷಗುಣದಿಂದಾಗಿ ಅಡ್ರಿಯಾಮೈಸಿನ್‌, ಜೀವಕೋಶ ವಿಭಜಿಸದಂತೆ ನೋಡಿ ' 
ಕೊಳ್ಳುತ್ತದೆ. ವಿಭಜನೆ ತಡೆಗಟ್ಟದರೆ ಕ್ಯಾನ್ಸರ್‌ ಹತೋಟಿಗೆ ಬಂದಂತೆ | ತ 

ಅಡ್ರಿ ಯಾಮೈ ಸಿನ್‌ ಪ್ರಾಯೋಗಿಕ ಪ್ರಾಣಿಗಳಲ್ಲಿ ಹಲವು ಬಗೆಯ ಕ್ಯಾನ್ಸರ್‌ ' 
ಕೋಗಗಳನ್ನು ಸಂಪೂರ್ಣವಾಗಿ ಸಿವಾರಿಸುತ್ತದೆಂಬುದು ಮನದಟ್ಟಾದ ಮೇಲೆ, | 
ಅದನ್ನು ಮನುಷ್ಯನ ಮೇಲೆ ಪ್ರಯೋಗಿಸಲಾರಂಭಿಸಿದರು. ಅತ್ಯಂತ ಆಶಾದಾಯಕ ' 
ಫಲಿತಾಂಶಗಳೂ ಕಂಡುಬಂದುವು. ಅಮೇರಿಕ್ಕಾ ರಷ್ಮಾ, ಇಂಗ್ಲೆಂಡ್‌, ಇಟಲಿ! 


ಮತ್ತು ಜಪಾನ್‌ಗಳಲ್ಲಿ ಅಡ್ರಿಯಾಮೆ ಪಸಿನ್ನಿನ ಬಳಕೆ ಸಾಮಾನ್ಯವಾಯಿತು. ' 
ಇನ್ನೇನು ಕ್ಯಾನ್ಸರ್‌ಗೆ ತಕ್ಕ ಚಿಕಿತ್ಸೆ ದೊರೆಯಿತೆಂದು ಭಾವಿಸುತ್ತಿದ್ದ ವಿಜ್ಞಾನಿಗಳಿಗೆ ! 
ಅತಿ ನಿರಾಶಾದಾಯಕ ಸುದ್ದಿ ಕಾದಿತ್ತು ! ಅಡ್ರಿಯಾಮೈ ಸಿನ್‌ ಚಿಕಿತ್ಸೆ ಗೊಳಪಟ್ಟು : 
ಕಾನ್ಸರ್‌'ನಿಂದ ಚೇತರಿಸಿಕೊಳ್ಳುತ್ತಿದ್ದ ರೋಗಿಗಳಲ್ಲಿ ಕೆಲವರು ಅನಾಮತ್ತಾಗಿ ತೀವು 
ಹೃದಯಾಘಾತಕ್ಕೆ ಒಳಗಾಗಿ ಸತ್ತರು. ಸತ್ತವರ ಹೃದಯಾಂಗವನ್ನು ಕತ್ತರಿಸಿ: 
ಸೂಕ್ಷ್ಮದರ್ಶಕದಲ್ಲಿ ಪರೀಕ್ಷಿಸಿದಾಗ ಎಣಿಸಿರಲಾರದ ವಿಚಾರ ಬೆಳಕಿಗೆ ಬಂತು. 
ಹೃದಯದ ಸ್ನಾಯುಕೋಶಗಳೆಲ್ಲಾ ದುರ್ಬಲಗೊಂಡದ್ದು ಮಾತ್ರವಲ್ಲ ಹಲವು. 


ಎ wp 


3 


ಮ್ಳ ಟೋಕಾಂಡ್ರಿ ಯಾ ಕ್ರಿಯೆಯ ಮೇಲೆ ಅಡ್ರಿ ಯಾಮೈ ಸಿನ್ನಿ ನ ಪ್ರಭಾವ ೩೧ 


| ಕಡೆ ಸ್ನಾಯುಕೋಶಗಳು ಸಂಪೂರ್ಣ ನಶಿಸಿಹೋಗಿದ್ದು ವು! ಅಡಿ ಶ್ರಿಯಾಮೈ ಸಿನ್ನ್ನು 
| "ಶೀಘ್ರವಾಗಿ ವಿಭಜಿಸುವ ಕ್ಯಾನ್ಸರ್‌ ಕೋಶಗಳನ್ನು ಮಾತ್ರವಲ್ಲ, ವಿಭಜಿಸದೇ ಇರುವ 
| ಸ್ನಾಯುಕೋಶಗಳನ್ನೂ ಬಲಿ ತೆಗೆದುಕೊಂಡಿತ್ತು. ವಿಸ್ಮಯಕಾರಿ ಮದೆ ೦ಬ 
| ಶಿಕೋನಾಮೆಯೊಂದಿಗೆ . ಮಾರ್ಕೆಟ" ಸೇರಿದ್ದ ಅಡ್ರಿಯಾಮೈ ಸಿನ್‌ ಹೇಳಹೆಸರಿಲ್ಲದೆ 
, ಮಾಯವಾಗಿ ಹೋಯ್ತು. 

ಆಡ್ರಿ ಯಾಮೈ ಸಿನ್ನಿನಿಂದ ಹೃದಯದ ಸ್ನಾಯುಗಳ ಮೇಲೆಮಾತ್ರ ಈ ರೀತಿಯ 

ಸಾಮಾನ್ಯ ಕ್ರಿ ಯೆಯು ಜಗ; ಚನ ರ ಸ ? ಮನು ತಡೆಗಟ್ಟ ಲು 
ಪಿಯು? ಎಂಬ ಎರಡು ಬಹುಮುಖ್ಯ ಪ್ರ ಪ್ರಶ್ನೆಗಳಿಗೆ ಉತ್ತ ರಗಳನ್ನು ಪತನ 
| ಪ್ರಯತ್ನವೇ ನನ್ನ ಮಹಾಪ್ರಬಂಧದ ಅಧ್ಯಯನ ವಸ್ತುವಾಗಿದೆ. ಇದೇ ವಿಚಾರ 
| ಗಳನ್ನು ಹಲು ಹಸನ ವಿಜ್ಞಾನಿಗಳು ಕುತೂಹಲಕಾರೀ ಪ್ರಯೋಗಗಳನ್ನು 
| ನಡೆಸಿದ್ದುಂಟು. ಆ ಪ್ರಯೋಗಗಳ ಫಲಿತಾಂಶ, ಅದರ ಮೇಲಿನ ಮುಕ್ತ ಚರ್ಚೆ 
ನನ್ನ ಪ್ರಯೋಗಗಳಿಗೆ ಮತ್ತು ತೀರ್ಮಾನಗಳಿಗೆ ಸಹಾಯಕವಾದುದನ್ನು ನಾನು 
| ಒಪ್ಪಿಕೊಳ್ಳಬೇಕು. ಈ ಪೈಕಿ, ಅಡ್ರಿ ಯಾಮೈಸಿನ್ನಿ ನ ಜೀವರಾಸಾಯನಿಕ ಕ್ರಿಯೆಗಳ 
| ಕುರಿತು ಆತ್ಯಂತ ಸೂಕ್ತ ಪ್ರಯೋಗಗಳನ್ನು ನಡೆಸಿದ್ದ ಫಾರ್ಮಿಬಾಲಿಯಾದ ಡಾ. 
/ ಮಾರಿಯೋಗಿಯಾನಿ ಎಂಬ ವಿಜ್ಞಾನಿ ನನ್ನ ಸ್ರ ಯೋಗಗಳಿಗೆ ಅವಶ್ಯವಾಗಿ ಬೇಕಿದ್ದ 
| ಸುಮಾರು ಮೂರು ಗ್ರಾಂ ತೂಕದಷ್ಟು [ಜಿಕ ಅಂದಾಜು ಕ 100,000) 
1 ಅಡ್ರಿ ಯಾಮೈ ಸಿನ್ನನ್ನು ಉಡುಗೊರೆಯಾಗಿ ಕೊಟ್ಟು ನನ್ನ ಕೆಲಸಕ್ಕೆ ಸಹಕಾರಿ 
ಯಾಗಿದ್ದು ದನ್ನು ಸ ಇಲ್ಲಿ ಸ್ಮರಿಸಲೇ ಬೇಕು. ನನ್ನ ಮಹಾ ಪ್ರಬಂಧ ಮೂಡಿಬರಲು 
1 ನಾದ ಪ್ರಯೋಗಗಳೆಲ್ಲಾ ಭಾರತೀಯ ವಿಜ್ಞಾನ ಮಂದಿರದ ಬಯೋ 
ಕೆಮಿಸ್ಟ್ರಿ ವಿಭಾಗದಲ್ಲಿ ಡಾ. ಸಿ. ಕೆ. ಆರ್‌, ಕುರುಪ್‌ ಮತ್ತು ಡಾ. ರಾಮಸರ್ಮ 
ಎಂಬಿಬ್ಬರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ನಡೆದುವು. ಅವುಗಳಲ್ಲಿ ಕೆಲವು 
ಮುಖ್ಯವಾದುವುಗಳನ್ನು ಕೆಳಗೆ ವಿವರಿಸಿದ್ದೇನೆ. 


ವಿವಿಧ ಅಂಗಗಳಲ್ಲಿ ಅಡ್ರಿಯಾಮೈಶಸಿನ್ನಿನ ವಿತರಣೆ: 
ನಾವು ಮೊತ್ತಮೊದಲು ಕೈಗೊಂಡ ಪ್ರಯೋಗಗಳು ಅಡ್ರಿ ಯಾಮೈಸಿನ್‌ ದೇಹದ 
ವಿವಿಧ ಅಂಗಾಂಗಗಳಲ್ಲಿ ಯಾವ ಪ್ರಮಾಣದಲ್ಲಿ ಸೇರಿಕೊಳ್ಳುತ್ತದೆ ಎಂಬುದನ್ನು 
ಸೂಚಿಸಿದುವು. ಇದನ್ನು ತಿಳಿದುಕೊಳ್ಳುವುದು ಅಗತ್ಯವಾಗಿತ್ತು ಯಾಕೆಂದರೆ 
ದೇಹಕ್ಕೆ ಚುಚಿ, ಸೇರಿಸಿದ ಅಡಿ 3್ರಿೀಯಾನಮೈೈಸಿನ್‌ ಹೃದಯದ ಸಾ ್ನಿಯುಗಳನ್ನು ಸೇರಿ 
ಅಲ್ಲಿ ಸಂಗ್ರ ೫ವಾಗಿ ಹೆ )ದಯಾಘಂತಕ್ಕೆ ಕಾರಣವಾಗುವುದೇ ಎಂಬುದನ್ನು ಪರೀಕ್ಷಿಸ 
ಬೇಕಿತ್ತು .. ದೇಹದ RE ಒಂದು ಅಂಗದಲ್ಲಿ ಸೇವಿಸಿದ ಮದ್ದು ಅಸಾಮಾನ್ಯ 
ವಾಗಿ ಸಂಗ್ರಹವಾಗುವುದು ಹೊಸ ವಿಚಾರವೇನಲ್ಲ. "ವಿಷಕಾರಿ ಮದ್ದು ಗಳು ವಿಷವನ್ನು 
ಕಳೆದುಕೊಳ್ಳು ವುದಕ್ಕಾ ಗಿ ಯಕ್ಕತ್ತಿ ಶ್ರಿನಲ್ಲಿ ಅಥವಾ ವೇಗವಾಗಿ ವಿಸರ್ಜಿಸಲ್ಪ ಡುವುದ 
ಕ್ಳಾಗಿ ಮೂತ್ರ ಚತಕಾಸರಲ್ಲಿ ಸಂಗ್ರ ಹವಾಗುತ್ತವೆ, 


೩೨ ವಿಜ್ಞಾನ ಕರ್ಣಾಟಕ 


ಅಡ್ರಿ ಯಾಮೈಸಿನ್ನಿನ ವಿತರಣೆಯನ್ನು ಅಭ್ಯಸಿಸಲು ಸರಳವಾದ ಪ್ರಯೋಗ | 
ಗಳನ್ನು ಯೋಜಿಸಿಕೊಂಡೆವು. ವಿಸ್ತಾರ್‌ ಜಾತಿಗೆ ಸೇರಿದ ಬಿಳಿ ಇಲಿಗಳಿಗೆ ಪ್ರತಿದಿನ' ' 
ಬೆಳಿಗ್ಗೆ ಅಡ್ರಿ ಯಾಮೈಸಿನನ್ನು ನೀರಲ್ಲ ಬೆರಸಿ ಚುಚ್ಚಿದೆವು. ಹೀಗೆ ಒಂಭತ್ತು ' 
ಅಥವಾ ಹೆತ್ತುದಿನ ಬಿಡದೆ ಚುಚ್ಛಿದ ಮೇಲೆ ಇಲಿಗಳನ್ನು ಬಲಿಕೊಟ್ಟು ವಿವಿಧ ಅಂಗ | 
ಗಳನ್ನು ಬೇರ್ಪಡಿಸಿ, ಪ್ರತಿ ಅಂಗವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸಿ, ನೀರಲ್ಲಿ ' 


ಚೆನ್ನಾಗಿ ಅರೆದ ಮೇಲೆ ಅದರಿಂದ, ವಿಶೇಷ ವಿಧಾನವನ್ನ ನುಸರಿಸಿ, ಅಡ್ರಿ ಯಾಮೈಸಿನ” 


ಮತ್ತು ದೇಹದಲ್ಲಿ ರೂಪಾಂತರಗೊಂಡ ಅಡ್ರಿಯಾಮೈಸಿನ್‌ ಘಟಕಗಳನ್ನು ಐಸೋ ' 
ಅಮೈಲ್ಲ ಆಲ್ಕೋಹಾಲ"ಗೆ ಸ್ಥಳಾಂತರಿಸಿದೆವು. ' ನಂತರ ಪ್ಲೊರಿಮಾಟಂ್‌ ಎಂಬ | 
'ಯಂತ್ರವನ್ನು ಪಯೋಗಿಸಿ, ಐಸೋಅಮೈಲ್‌ ಆಲ್ಕೊ ಹಾಲ್‌ಗೆ ಸ್ಸ ಳಾಂತರಿಸಲ್ಪಟ್ಟ 
ಅಡ್ರಿಯಾಮೈಸಿನ್‌ ಮತ್ತ ದರ ಘಟಕಗಳ ಪ್ರಮಾಣವನ್ನು ಕಂಡುಹಿಡಿದೆವು. | 
ಒಂದೆರಡು ಮುಖ್ಯ ವಿಚಾರಗಳನ್ನು ಇಲ್ಲಿ ಗಮನದಲ್ಲಿಡಬೇಕು. ಜೀವಕೋಶಗಳೊಳಗೆ ' 
ಸೇರಿಕೊಂಡ ಅಡ್ರಿಯಾಮೈಸಿನನ್ನು ಸಂಪೂರ್ಣವಾಗಿ ಐಸೋಅಮೈೈಲ್‌ ಅಲ್ಯೊ ' 


ಹಾಲ್‌ಗೆ ಸ್ಫಳಾಂತರಿಸಬಹುದು ಎಂಬುದು ಒಂದು. ಅಡ್ರಿ ಯಾನೈಸಿನ್‌ಗೆ ಆದರ 


ಅಸಾಮಾನ್ಯ ಅಣುರಚನೆಯಿಂದಾಗಿ ಪ್ರತಿದೀಪ್ತಿಸುವ ಅಥವಾ ಚಕಿಸುವ (ಗಟಂr- ; 
scent) ವಿಶೇಷ ಗುಣವಿದೆ. ಹಾಗಾಗಿ, ಅತಿ ಕಡಿಮೆ ಪ್ರಮಾಣದಲ್ಲಿರುವ ಮದ್ದನ್ನು ' 
ಪ್ಲೂರಿಮಾಟರ್‌ ಉಪಯೋಗಿಸಿಕೊಂಡು ಕಂಡುಹಿಡಿಯಬಹುದೆಂಬುದು ಇನ್ನೊಂದು ' 
ಆಡ್ರಿಯಾಮೈಸಿನ್‌ ಪ್ರಯೋಗಿಸಿದ ಇಲಿಯ ದೇಹದ ವಿವಿಧ ಅಂಗಗಳಲ್ಲಿ ಅಡ್ರಿಯಾ । 


ಮೈಸಿನ್ಸಿನ ಪ್ರಮಾಣ ಈ ಕೆಳಗಿನ ಅಂಕಣದಲ್ಲಿ ತೋರಿಸಿದಂತಿತ್ತು. 


ಅಡ್ರಿಯಾ ಮೈಸಿನ್‌ ಪ್ರಮಾಣ 


ಅಡ | (n. mol./gram) 

ಮೆದುಳು ಇಲ್ಲ 

ರಕ್ಕದ್ರವ 0.24 + 0.07 
ಹೃದಯ | 873 18 
ಯಕೃತ್ತು ಜಗತು 10 
ಕರುಳು | 11.4 + 2.7 
ನ್ಲೀಹ | 227. +. 3.7 
ಮೂತ್ರ ಜನಕಾಂಗ PB 


i ಎಲಿ 


ಈ ಪ್ರಯೋಗಗಳಿಂದ ಒಂದು ವಿಚಾರ ಸ್ಪಷ್ಟವಾಯ್ತು. ಹೃದಯಾಘಾತಕ್ಕೆ 
ಅಡ್ರಿಯಾಮೈಸಿನ್ಸಿನ ಅಸಾಮಾನ್ಯ ಸಂಗ್ರಹ ಕಾರಣವಾಗಿರಲಿಲ್ಲ. ಯಾಕೆಂದರೆ ' 


ಮೈಟೋಕಾಂಡ್ರಿ ಯಾ ಕ್ರಿಯೆಯ ಮೇಲೆ ಅಡ್ರಿ ಯಾನೆ ಸಿನ್ನಿ ನ ಪ್ರಭಾವ | 


ಸ ಹೃದಯದ ಸ್ನಾಯುಗಳಲ್ಲಿ ಶೇಖರವಾದ ಮದ್ದಿನ ಅಂಶ ಯಕೃತ್ತಿನಲ್ಲಿ ಸಂಗ್ರಹ 
ವಾದಷ್ಟೇ ಇತ್ತು ಮೂತ ತ್ರ ಜನಕಾಂಗದಲ್ಲಿ ಹೃದಯದಲ್ಲಿದ್ದು ದ ಂತ ಸುಮಾರು 
ೂರುಪ ಟ್ಟು ಹೆಚ್ಚು ಮದ್ದು ಸಂಗ ಗ್ರಹವಾಗಿತ್ತು. 

ಅಡಿ ್ರಯಾಮೈಸಿನ್‌, "ಹೃ ದಯದ ಸ್ನಾಯುಗಳಲ್ಲಿ ಕಡಿಮೆ ಪ ರ್ರಮಾಣದಲ್ಲಿ 
ಸಂಗ್ರಹವಾದರೂ, ಹೃ Rad ಮೇಲೆ ತೀವ್ರ ಪರಿಣಾಮ dues 
ಅಂದರೆ, ಅಡ್ರಿ ಯಾಮೈಸಿನ್‌ ಹೃದಯ ಸ್ನಾಯುಗಳ ಯಾವುದೋ ಒಂದು ಪ ರ್ರಮುಖ 
ವಾದ ಜೀವಕ್ರಿಯೆಯನ್ನು ತಡೆಗಟ್ಟ, ಸ್ಮಾಯುಕೋಶಗಳನ್ನು ನತಿಸುವಂತೆ. ಮಾಡ 
ಬಲ್ಲದು ಎಂದಾಯ್ತು. ಜೀವಕೋಶಗಳಲ್ಲಿ ಕೋಶಕೇಂದ್ರ, ಮೈಟೋಕಾಂಡ್ರಿಯಾ, 
ಲೈಸೋಸೋಂ, ಮೈಕ್ರೋಸೋಂ ಮೊದಲಾದ ಹಲವು ಅಂಗಕಗಳಿವೆ. ಪ್ರತಿಯೊಂದು 
' ಅಂಗಕವು ಜೀವಕೋಶದಲ್ಲಿ ಒಂದೆರಡು ನಿರ್ದಿಷ್ಟ ಜೀವಕ್ರಿಯೆಗಳನ್ನು ನಡೆಸಿಕೊಂಡು 
ಬರುತ್ತದೆ ಕೋಶಕೇಂದ್ರವು ವಿಭಜನೆಯಲ್ಲಿ ಪಾಲ್ಗೊಳ್ಳುತ್ತದೆ; ಲೈಸೋಸೋಂ 
f ಜೀವಕೋಶವನ್ನು ಬ್ಯಾ ಕ್ರೀರಿಯಾದಂತಹ ಅನ್ಯ ವಸ್ತು ಗಳ ಭಾ ರಕ್ಷಿಸುತ್ತದೆ; 
ಕ ಮೈಟೋಕಾಂಡ್ರಿಯಾ ಜೀವಕ್ರಿ ಯೆಗಳಿಗೆಬೇಕಾದ ಶಕ್ತಿಯನ್ನು ಆಹಾರವಸ್ತು ಗಳಿಂದ 
[3 ಕೂನಾಂತರಿಸಿಕೊಡುತ್ತದೆ, ಮೈಕ್ರೋಸೋಂ ಜೀವಕೋಶವನ್ನು ಸೇರಿದ ವಿಷವಸ್ತು 
ಗಳನ್ನು ರಾಸಾಯನಿಕವಾಗಿ ಬದಲಾಯಿಸಿ, ಅವು ತಮ್ಮ ವಿಷವನ್ನು ಕಳೆದುಕೊಳ್ಳು 
'' ವಂತೆ ಮಾಡುತ್ತದೆ. 
ಗ ಅಡ್ರಿ ಯಾಮೈಸಿನ್‌ ಜೀವಕೋಶಗಳನ್ನು ಸೇರಿದ ಮೇಲೆ ಅಂಗಕವೊಂದರಲ್ಲಿ 
ಶೇಖರವಾಗಿ ಅದರ ಕೆಲಸಕೆ ಅಡ್ಡಿ ಯೊಸುತ್ತ ದೆಯೇ? ಎಂಬುದನ್ನು ತಿಳಿದು 
| ಸೊಳ್ಳು ವುದು ನಮ್ಮ ಮುಂದಿನ ಹೆಜ್ಜೆ ಯಾಗಿತ್ತು. ಎಂಟು-ಹತ್ತುದಿನಗಳಕಾಲ ಇಲಿ 
ಜೆ ಗಳಿಗೆ ಲ ತ್ರಿಯಮೈ ಸಿನ್‌ ಚುಚಿ,ದ ಮೇಲೆ. ಅವನ್ನು ಬಲಿಕೊಟ್ಟು ಹೃ ದೆಯ, ಯಕ್ಕ ತ್ತು 
ಜ್ಯ ಮತ್ತು ಮೂತ್ರ rp BE ಪ್ರತ್ಯೇಕಿಸಿ, ಈ ಪ್ರತಿಯೊಂದು ಅಂಗದಿಂದ 


ಅಡ್ರಿಯಾ ಮೈಸಿನ್‌ /ಓ mol./mg 


ಅಂಗಕ 
ಹೃದಯ ಯಕೃತ್ತು ಮೂತ್ರಜನಕಾಂಗ 
ಕೋಶಕೇಂದ್ರ 275 +33 | 38248 45 | 541 +74 
ಮೈಟೋಕಾಂಡ್ರಿಯಾ: | 172 +47 | 144 +44 | 220 + 53 
ಮೈಕ್ರೋಸೋಂ 113 #15 | 28461-80429 
ಕೋಶದ್ರವ ವಸ್ತು ie ಆಜ? 28+ 1. 


ಲಾ 


ಫೆ 


5 


೩೪ ವಿಜ್ಞಾನ ಕರ್ಣಾಟಕ 


ಕೋಶಕೇಂದ್ರ, ಮೈಟೋಕಾಂಡ್ರಿಯಾ, ಮೈಕ್ರೋಸೋಂ ಮತ್ತು ಕೋಶದ್ರವ ' 
ವಸ್ತುಗಳನ್ನು ಅಲ್ಟಾಸೆಂಟ್ರ ಫ್ರುಗೇಶನ್‌ (ultracentrifugation) ತಂತ್ರವನ್ನುಪ 
ಯೋಗಿಸಿ  ಬೇರ್ಪಡಿಸಿದೆವು, ನಂತರ, ಈ ಅಂಗಕಗಳಲ್ಲಿ ಅಡ್ರಿಯಾಮೈಸಿನ್ನಿನ 
ಅಂಶವನ್ನು ಪತ್ತೆ ಹಚ್ಚೆ ದಾಗ ಬಹಳ ಸ್ವಾರಸ್ಯಕರ ವಿಚಾರವೊಂದು ಬೆಳಕಿಗೆ ಬಂತು. 
ಅದೇನೆಂದರೆ. ಅಡ್ರಿಯಾಮೈಸಿನ” ಮತ್ತು ಮೈಟೋಕಾಂಡ್ರಿಯಾಗಳೊಳಗಣ 
ಅಸಾಧಾರಣ ಬಂಧುತ್ವ ! ಅಂಗಕಗಳಲ್ಲಿ ಅಡ್ರಿಯಾಮೈಸಿನ್‌ ವಿತರಣೆಯನ್ನು ಮೇಲಿನ 
ಅಂಕಣ ತೋರಿಸುತ್ತದೆ. 

ಜೀವಕೋಶಗಳನ್ನು ಸೇರಿಕೊಂಡ ಅಡ್ರಿಯಾಮೈೆಸಿನ್ನಿನ ಬಹುಪಾಲು ಅಂಶ 
ಕೋಶಕೇಂದ್ರವನ್ನು ಸೇರಿಕೊಳ್ಳುತ್ತದೆ. ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಯಾಕೆಂದರೆ 
ಕ್ಯಾನ್ಸರ್‌ನ ಚಿಕಿತ್ಸೆಗೆ ಉಸಯೋಗಿಸುವ ರಾಸಾಯನಿಕಗಳಲ್ಲಿ ಹೆಚ್ಚಿನವು ಕೋಶಕೇಂದ್ರ 
ವನ್ನು ಪ್ರವೇಶಿಸಿ ಅನುವಂಶೀಯ ವಸ್ತು ಡಿ.ಎನ”.ಎ,ಯನ್ನು ಸೇರುತ್ತದೆ. ಅಡ್ರಿಯಾ 
ಮೈಸಿನ್‌ ಮತ್ತು ಡಿ.ಎನ್‌.ಎ. ಗಳಿಗಿರುವ ನಿಕಟ ಸಂಬಂಧ ಮೊದಲೇ ತಿಳಿದ ವಿಚಾರ, 
ಈ ಕಾರಣಕ್ಕಾಗಿಯೇ ಕ್ಯಾನ್ಸರ್‌” ತಗಲಿಸಿಕೊಂಡ ಜೀವಕೋಶಗಳು ವಿಭಜಿಸಲಾರದೆ 
ನಾಶವಾಗುವುದು. ಡಿ.ಎನ”,ಎ.ಯನ್ನು ಸೇರದೆ ಉಳಿದ ಅಡ್ರಿಯಾಮೈ ಸಿನ್ನಿನ ಹೆಚ್ಚಿನ 
ಅಂಶ ಮೈಟೋಕಾಂಡ್ರಿಯಾಗಳನ್ನು ಸೇರಿಕೊಂಡದ್ದು ಕುತೂಹಲಕಾರೀ ವಿಚಾರ 
ವಾಗಿತ್ತು. ಹೀಗೆ ಅಡ್ರಿಯಾಮೈಸಿನ್ಸಿಗೂ ಮೈಟೋಕಾಂಡ್ರಿಯಾಕ್ಕೂ ಏರ್ಪಟ್ಟ 
ಬಂಧುತ್ವದಿಂದ ಆಗುವ ಪರಿಣಾಮಗಳೇನು ಎಂಬುದನ್ನು ತಿಳಿಯುವುದು ನಮ್ಮ 
ಮುಂದಿನ ಗುರಿಯಾಗಿತ್ತು ಕ 


ಮೈಟೋಕಾಂಡ್ರಿಯಾದ ಕೆಲಸಕಾರ್ಯಗಳು: 


ಬಹುಶಃ ಕೆಂಪುರಕ್ತಕೋಶಗಳನ್ನು ಬಿಟ್ಟರೆ ದೇಹದ ಉಳಿದ ಎಲ್ಲಾ ಬಗೆಯ 
ಜೀವಕೋಶಗಳಲ್ಲಿ ಮೈಟೋಕಾಂಡ್ರಿಯಾಗಳಿವೆ, ಗೋಲಾಕಾರ ಅಥವಾ ಸಿಗಾರಿ 
ನಾಕಾರದಲ್ಲಿರುವ ಈ ಕೋಶ ಅಂಗಕಗಳ ಸಂಖ್ಯೆ ಪ್ರತಿ ಜೀವಕೋಶದಲ್ಲಿ ನೂರರಿಂದ 
ಎಂಟುನೂರರ ವರೆಗಿರಬಹುದು. ಹೃದಯದಂತಹ ಅತಿ ಚಟುವಟಿಕೆಯ ಅಂಗಗಳ 
ಜೀವಕೋಶಗಳಲ್ಲಿ ಇದರ ಸಂಖ್ಯೆ ಇನ್ನೂ ಬಹಳ ಹೆಚ್ಚು. ಪ್ರತಿಯೊಂದು ಮೈಟೋ 
ಕಾಂಡಿಿಯಾಕ್ಕೆ ಎರಡು ಆವರಣಭಿತ್ರ್ತಿಗಳಿವೆ. ಇವುಗಳಲ್ಲಿ ಒಳ ಆವರಣ ಭಿತ್ತಿ ಹಲವು 
ಮಡಿಕೆಗಳಾಗಿ ಮಡಿಚಿಕೊಂಡಿದ್ದು .ಜೀವಕೋಶಗಳ ಉಸಿರಾಟ ಕ್ರಿಯೆಯಲ್ಲಿ ಬಹು 
ಮುಖ್ಯನಾನ ಪಾತ್ರವನ್ನು ಮಹುಸುತ್ತಜಿ. ಉಸಿರಾಟ ಕ್ರಿಯೆಗೆ ಬೇಕಾದ ಕಿಣ್ವಗಳು 
ಈ ಒಳಭಿತ್ತಿ ಮತ್ತು ಅದು ಆವರಿಸಿರುವ ಮೈಟೋಕಾಂಡ್ರಿಯಾದ ದ್ರ ವವಸ್ತುವಿನಲ್ಲಿದೆ. 

ಮೈಟೋಕಾಂಡ್ರಿಯಾ ಜೀವಕೋಶದ ಉಸಿರಾಟದ ಕೇಂದ್ರ. ಶಕ್ತಿಯ 
ಸ್ಲಿರೀಕರಇ ಅದಕೆ ಬಹುಮುಖ್ಯ ಕೆಲಸ, ಇದು ಎರಡು ಹೆಂತಗಳಲ್ಲಿ ನಡೆಯುತ್ತದೆ. 
ಜೀರ್ಣವಾಗಿ ಜೀವಕೋಶಗಳನ್ನು ಸೇರಿಕೊಂಡ ಆಹಾರಸನಾರ್ಥಗಳನ್ನು ದಹಿಸಿ 


ಮೈಟೋಕಾಂಡ್ರಿಯಾ ಕ್ರಿಯೆಯ ಮೇಲೆ ಅಡ್ರಿಯಾನ್ಮೆಸಿನ್ನಿನ ಪ್ರಭಾವ ೩೫ 


ಅವುಗಳಿಂದ ಶಕ್ತಿಯನ್ನು ಬಿಡುಗಡೆಗೊಳಿಸುವುದು ಪ ರ್ರಥಮ ಹಂತದ ಕೆಲಸ. ಈ 
ಕೆಲಸಕ್ಕೆ ಆಮ್ಲ ಜನಕ ಅತ್ಯಾವಶ್ಯಕ. ಹೀಗೆ ಬಿಡುನಡ ಸ ಶಕ್ತಿಯನ್ನು ATP 
(ಎಓಪಿ) ಎಂಬ ಶಕ್ತಿ ಸಂಚಿಗಳ ಉತ್ಪಾದನೆಗೆ ಉಪಯೋಗಿಸುವುದು ದ್ವಿತೀಯ ಹಂತದ 
ಕೆಲಸ. AP (ಎಡಿಪಿ) ಮತ್ತು ಫಾಸ್ಟ್ರಾರಿಕ್‌ ಆಮ್ಲಗಳು ಸಂಯೋಜಿಸಲ್ಪಟ್ಟಾಗ 
ಎಟಿಪಿಯ ಉತ್ಪಾದನೆಯಾಗುತ್ತದೆ. ಈ ರೀತಿಯಾಗಿ ಶಕ್ತಿಯ ಸಿ ರೀಕರಣವಾಗು 
ವುದನ್ನು ಫಾಸ್ಟೆ (ಟ್‌ ಸಂಯೋಜನೆಯೆಂದೂ ಗುರ್ತಿಸಬಹುದು. 


ಆಹಾರ ದಹನ ಮತ್ತು ಫಾಸ್ಪೇಟ್‌ ಸಂಯೋಜನೆಗಳ ಮೇಲೆ 
ಅಡ್ರಿಯಾನೈಶಸಿನ್ನಿನ ಪ್ರಭಾವ: 

ಮೈಟೋಕಾಂಡ್ರಿಯಾದ ಈ ಎರಡು ಮುಖ್ಯ ಕೆಲಸಗಳ ಮೇಲೆ ಅಡ್ರಿಯಾ 
ಮೈಸಿನ್‌ ಹೇಗೆ ಪ್ರಭಾವಬೀರುತ್ತದೆ? ಅದು ಹೃದಯ ಸ್ನಾಯುಗಳ ಮೈಟೋ 
ಕಾಂಡ್ರಿಯಾಗಳ ಮೇಲೆ, ಬೇರೆ ಯಾವ ಅಂಗದ ಮೈಟೋಕಾಂಡ್ರಿಯಾಗಳ ಮೇಲೂ 
ಬೀರದಂತಹ ವಿಶೇಷ ಪರಿಣಾಮವನ್ನುಂಟುಮಾಡುತ್ತದೆಯೆ ? ಎಂಬ ಪ್ರಶ್ನೆಗಳಿಗೆ 
ನಿಖರವಾದ ಉತ್ತರಗಳನ್ನು ಪಡೆಯಲು ಎರಡು ಬಗೆಯ ಪ್ರಯೋಗಗಳನ್ನು ನಡೆಸ 
ಲಾಯಿತು. 1) ಆರೋಗ್ಯವಂತ ಇಲಿಗಳ ಹೈ ದಯ್ಕ ಯಕೃ ತ್ತು ಮತ್ತು ಮೂತ ತ್ರಜನ 
ಕಾಂಗಗಳಿಂದ ಫ ್ರೃತ್ಯೇಕಿಸಿದ ಆದರೂ ಆಹಾರ ಟ್‌ ಮತ್ತು ಫಾಸ್ನೇಟ್‌ ಸಂತೆ 
ಗಳಲ್ಲಿ ಪಾಲ್ಗೊಳ್ಳುವ ಶಕ್ತಿಯನ್ನು ಕಳೆದುಕೊಂಡಿರದ ಮೈಫೋಕರಡ್ರಿ ಯಾಗಳ ಮೇಲೆ 
ಅಡ್ರಿಯಾಮೈ ಸಿನನ್ನು ನೇರವಾಗಿ ಪ್ರಯೋಗಿಸಿದಾಗ ಆಗುವ ಪರಿಣಾಮಗಳನ್ನು 
ತಿಳಿದುಕೊಳ್ಳುವ ಪ್ರಯೋಗಗಳು ಒಂದು ಬಗೆಯವು. ಹೀಗೆ ಮೈಟೋಕಾಂಡ್ರಿ ಯಾ 
ಗಳನ್ನು ಜೀವಕೋಶಗಳಿಂದ ಹೊರತೆಗೆದು, ಪ್ರಣಾಳಗಳಲ್ಲಿ ಅಡ್ರಿ ಯಾಮ್ಬೆಸಿನ್ನಿನ 
ನೇರ ಸಂಪರ್ಕಕ್ಕೆ ತರುವುದರಿಂದ ಆತ್ಯಂತ ನಭಃ! ಮಾಡಿತಿಗಳನ್ನು ಪಡೆಯಲು 
ಸಾಧ್ಯವಿದೆ. ಅಲ್ಲದೆ ಇಂತಹ ಪ್ರಯೋಗಗಳನ್ನು ನಡೆಸಿ, ಫಲಿತಾ ಎಂಶಗಳನ್ನು 
ಪಡೆದುಕೊಳ್ಳಲು ಕೆಲವೇ ಗಂಟಿಗಳಷ್ಟು ಸಮಯ ಸಾಕಾಗುತ್ತದೆ. 11) ಆರೋಗ್ಯ 
ವಂತ ಇಲಿಗಳಿಗೆ 8-10 ದಿನಗಳ ತನಕ ದಿನವಹಿ ಅಡ್ರಿ ಯಾಮೈಸಿನ್‌ ಚುಚ್ಚಿ 
ಅನಂತರ ಅವುಗಳನ್ನು ಬಲಿಕೊಟ್ಟು ಸು, ಯಕೃತ್ತು ಮತ್ತು ಮೂತ್ರ ಜನಕಾಂಗ 
ಗಳಿಂದ ಮೈ ಟೋಕಾಂಡ್ರಿ ಯಾಗಳನ್ನು ಪ್ರತ್ಯೇಕಿಸಿ ಅವುಗಳಲ್ಲಿ ದಹನಕಾರ್ಯ ಮತ್ತು 
ಫಾಸ್ಫೇಟ್‌ ಸಂಯೋಜನೆ ಕೆಜೆಯುತ್ತಿ ದೆಯೇ? ನಡೆಯುತ್ತಿರುವುದಾದರೈ, ಸಾಮಾನ್ಯ 
ಮೈ ಟೋಕಾಂಡ್ರಿ ಯಾಗಳಲ್ಲಿ ನಡೆಯುತ್ತಿ ರುವ ಮಟ್ಟ ದಲ್ಲಿ ನಡೆಯುತ್ತಿದೆಯೇ? 
ಎಂಬುದನ್ನು ಪರೀಕ್ಷಿಸುವುದು ಇನ್ನೊಂದು “ಬಗೆಯ ಪ ಪ್ರ ಯೋಗ. ಮ್ರೆ ) ಟೋಕಾಂಡ್ರಿಯಾ 
ಗಳು ತಮ್ಮ ಸಹಜ ಪರಿಸರದಲ್ಲಿ ಅಡ್ರಿಯಾಮೈಸಿನ್‌ ಅಥವಾ ಅದರ ವಿಷಕಾರಿ 
ಘಟಕಗಳ [ನಂ ದೀರ್ಫಕಾಲ ಇದ್ದಾಗ ಏನಾಗುತ್ತದೆ ಎಂದು ಇದರಿಂದ 
ತಿಳಿಯುತ್ತದೆ ಮಾತ್ರವಲ್ಲ ರಕ್ತದಲ್ಲಿ ಅಡಿ ತ್ರಿಯಾಮೈಫಸಿನ್ನಿ ನ ಅಂಶ ನಿಧಾನವಾಗಿ 
ಏರುತಿ ರುವುದರಿಂದಾಗುವ ಪರಿಣಾಮಗಳ ನ್ನು ಇದರಿಂದ ತಿಳಿದುಕೊಳ್ಳ ಬಹುದು, 


| 
೩೬ ವಿಜ್ಞಾನ ಕರ್ಣಾಟಕ ¢ 
ಮೊದಲ ವರ್ಗದ ಪ್ರಯೋಗಗಳ ಫಲಿತಾಂಶ ಕೆಳಗಿನ ಅಂಕಣದಲ್ಲಿ ಕೊಟ್ಟಿದೆ. | 
ಮೈಟೋಕಾಂಡ್ರಿ ಯಾಗಳಲ್ಲಿ ಆಹಾರ ದಹನ ಮತ್ತು ಫಾಸ್ಪೇಟ್‌ ಸಂಯೋಜನೆಯ 

ಸಾಮರ್ಥ್ಯಗಳನ್ನು ಶೇಕಡಾ 50ರಷ್ಟು ಕುಗ್ಗಿಸಲು ಅಡ್ರಿ ಯಾಮೈಸಿನ್‌ ಪ್ರಮಾಣದ 
ಆವಶ್ಯಕತೆ ಎಷ್ಟು ಎಂಬುದನ್ನು ಈ ಅಂಕಣ ಸೂಚಿಸುತ್ತದೆ. ಆಹಾರದ ಮೂರು 
ರೂಪಾಂತರಗಳನ್ನು ಉಪಯೋಗಿಸಿ ಈ ಪ್ರಯೋಗಗಳನ್ನು ನಡೆಸಿದೆವು. 


ಸಾಮರ್ಥ್ಯ 50% ಕುಗ್ಗಿಸಲು ಬೇಕಾದ ಮದ್ದು 


ಆಹಾರ ಕ್ರಿಯೆ ಎವಾ 
ಹೃದಯ | ಯಕೃತ್ತು ಮೂತ್ರಜನಕಾಂಗ 
| | 
ಗ್ಲುಟಾಮೇಟ್‌| ದಹನ | 593.40 77842 895161 
+ ನ್‌ ಜ್‌ ಗದತ 
ನ ಕ 
ಮ್ಯಾಲೇಟ್‌ | ಫಾಸ್ಫೀಟ್‌ | 53026 741-108 49087 
ಸಂಯೋಜನೆ 
ದಹನ |5.5+0.2 | 805-1241 590-117 
ಸಕ್ಸಿನೇಟ್‌ EN ಸಸರ ' 
ಫಾಸ್ಫೇಟ್‌ | 520.1 | 715493 | 490450 
ಸಂಯೋಜನೆ ದ್‌ rR — 


ಆಸ್ಟಾರ್ಬೇಟ್‌ | ದಹನ |16333252| 1170+60 | 1193233 


ಸ: 


~~] 


ಬ.ಯಂ.ಪಿ.ಡಿ. | ಫಾಸ್ಫೇಟ್‌ 
x 1350+200| 800+ 127| 1160+274 


ಅಂಕಣದಲ್ಲಿ ಕಂಡುಬರುವಂತೆ ಒಂದೆರಡು ಅತಿ ಮಹತ್ವದ ವಿಚಾರಗಳನ್ನು ಈ 
ಪ್ರಯೋಗಗಳು ಹೊರಗೆಡಹಿದವು. ಕ್ರಮಬದ್ಧವಾಗಿ ಉಸಿರಾಡಿಕೊಂಡು ಆಹಾರವನ್ನು 
ದಹಿಸುತ್ತಾ ಎಟಸಿ ಸಂಯೋಜನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದ ಮೈ ಟೋಕಾಂಡ್ರಿಯ್ಕಾ ಕಃ 
ಅಡ್ರಿಯಾಮೈ ಸಿನ್‌ ಪ್ರಭಾವಕ್ಕೆ ಒಳಗಾದಾಗ, ಉಸಿರಾಟದ ಗತಿಯನ್ನು ನಿಧಾನ 
ಮಾಡಿದುದಲ್ಲದೆ ಎಟಫಿ ಸಂಯೋಜನೆ ಮಾಡುವುದಕ್ಕೂ ಕನ್ನ ಪಡಲಾರಂಭಿಸಿದವು. $4 
ಈ ಬಗೆಯ ಪರಿಣಾಮ ಹೃದಯ, ಯಕೃತ್ತು ಮತು ಮೂತ್ರ ಜನಕಾಂಗಗಳಿಂದ 
ಬೇರ್ಸಡಿಸಿದ ಮೂರೂ ಬಗೆಯ ಮೈಟೋಕಾಂಡ್ರಿಯಾಗಳಲ್ಲಿಯೂ ಕಂಡುಬಂದಿತು. 


i ಮೈಟೋಕಾಂಡ್ರಿಯಾ ಕ್ರಿಯೆಯ ಮೇಲೆ ಅಡ್ರಿಯಾಮೈಸಿನ್ನಿನ ಪ್ರಭಾವ ೩೭ 


ಅದಕೆ ಅತ್ಯಾಶ್ಚರ್ಯಕರ ವಿಷಯವೆಂದರೆ, ಈ ಮೂರು ಅಂಗಗಳ ಮೈಟೋಕಾಂಡ್ರಿಯಾ 
| 9ಳಲ್ಲಿ, ಹೃದಯದ ಮೈಟೋಕಾಂಡ್ರಿಯಾ ಆಹಾರದ ಒಂದು ಪ್ರಾಮುಖ್ಯ 
| ರೂಪಾಂತರವಷ್ಟೇ (ಸಕ್ಸಿನೇಟ್‌) ದೊರೆತಾಗ ಅತ್ಯಲ್ಪ ಪ್ರಮಾಣದ ಮದ್ದಿಗೂ 
ಸೂಕ್ಷ್ಮವಾಗಿ ಸ್ಪಂದಿಸಿ. ದಹನದ ಮತ್ತು ಫಾಸ್ಪೇಟ್‌ ಸಂಯೋಜನೆಯೆರಡರ 
| ಸಾಮರ್ಥ್ಯವನ್ನು ಶೀಘ್ರವಾಗಿ ಕಳೆದುಕೊಂಡುದು ! ಯಕ ಶಿ ನಷ ಟೋಕಾಂಡ್ರಿ 
: ಯಾಕ್ಕೆ ವಿಷವಾಗಿ ಪರಿಣಮಿಸಿದ ಮದ್ದಿನ ಪ್ರಮಾಣದ ನೂರನೇ ಒಂದಂಶದಷ್ಟೇ 
ಅಂಶ ಹೃದಯದ ಮೈಟೋಕಾಂಡ್ರಿಯಾಕ್ಸೆ ವಿಷವಾಗಿ ಪರಿಣಮಿಸಿತ್ತು ! x 
ಕ ಮೈಟೋಕಾಂಡ್ರಿಯಾ ಎದಪಿ ಅಣುಗಳಲ್ಲಿ ಶಕ್ತಿಯನ್ನು ಸ್ಥಿರೀಕರಿಸುವುದು 
ಎರಡು ಹಂತಗಳಲ್ಲಿ ಎಂದು ಮೊದಲೇ ತಿಳಿಸಲಾಗಿದೆ. ಈ ಎರಡು ಹಂತಗಳಾದ ಆಹಾರ 
ದಹನ ಮತ್ತು ಫಾಸ್ಪೇಟ್‌ ಸಂಯೋಜನೆ ಒಂದಕ್ಕೊಂದು ಪೂರಕವಾದ ಕ್ರಿಯೆಗಳು 
. ಅಂದರೆ ಸಾಮಾನ್ಯ ಪರಿಸ್ಥಿ ತಿಯಲ್ಲಿ ಮೈಟೋಕಾಂಡ್ರಿ ಯಾದಲ್ಲಿ ಆಹಾರ ದಹಿಸುತ್ತಿ, ದೆ 
' ಯೆಂದಾದರೆ ಫಾಸ್ಪೇಟ್‌ ಯೊಗ! ಜತೆಗೇ ನಡೆಯುತ್ತದೆ. ಆದರೆ ಕೆಲವು 
ಸಂದರ್ಭಗಳಲ್ಲಿ ಆಹಾರ ದಹಿಸುತ್ತಿದ್ದರೂ ಎಟಪಿ ಸಂಯೋಜನೆ ನಡೆಯುವುದಿಲ್ಲ. 
' ದಹನದಿಂದ ಬಿಡುಗಡೆಯಾದ ಶಕ್ತಿ ದೇಹೆದ ಉಷ್ಣ ತೆಯನ್ನು ಏರಿಸುವಂತಹ ಕೆಲಸಕ್ಕೆ 
| ವಿನಿಯೋಗವಾಗುತ್ತದೆ. ಶೈನೈಟ್ರೋಫೀನಾಲ್‌ ಎಂಬ pe ಪದಾರ್ಥ, 
ig ಫಾಸ್ಕೇಟ್‌ ಸಂಯೋಜನೆಯನ್ನು ತಡೆಗಟ್ಟ ಬಲ್ಲದು ; ಆದರೆ ದಹೆನಕಾರ್ಯವನ್ನು 
 ಫಿಲ್ಲಿಸಲಾರದು, ಅಡಿ ಡ್ರಿಯಾಮೈ ಸಿನ್‌ ದಹನಕಾರ್ಯವನ್ನು ತಡೆಗಟ್ಟುವ ಮೂಲಕ 
Kr ಸ್ಪೇಟ್‌ ಸಂಯೋಜನೆಯ ಮೇಲೆ ಪ್ರಭಾವ ಬೀರುತ್ತ ಜಡಿಯೇ? ಎಂಬುದನ್ನು 
ತಿಳಿಯುವ ಕುತೂಹಲ ಸಹಜವಾಗಿ ಮೂಡುತ್ತದೆ. ಮೂರೂ ಬಗೆಯ ಮೈಟೋ 
' ಕಾಂಡ್ರಿಯಾಗಳ ಫಾಸ್ಪೇಟ್‌ ಸ ಸಂಯೋಜನಾ ಸಾಮರ್ಥ್ಯವನ್ನು ಡೈನೆಬ್ರೋಫೀನಾಲ್‌ 
ನಿಂದ ತಡೆಗಟ್ಟ ನಂತರ ಅಡ್ರಿಯಾಮೈ ಸಿನ್‌ನ ಸಂಸರ್ಕಕ್ಕೆ ತಂದಾಗ ನ 
4 ಅತ್ಯ ತ ಅಶ್ವ ಜಂ ವಿಷಯ Us: ಫಾಸ್ಪೇಟ್‌ ಸಂಯೋಜನೆ ನಡೆಸಲ 
4 ಶಕ. ವಾದ ಹೃ ದಯದ ಮೆ ಟೋಕಾಂಡ್ರಿಯಾದ ದಹನ ಕಾರ್ಯವನ್ನು 50% ರಷ್ಠ ಕ್ಕ 
4 ಇಳಿಸಲು 5. SUM ಅಡ್ರಿಯಾಮೈೈಸಿನ್‌ ಸ ಸಾಕಾಗಿದ್ದರೆ, ಫಾಸ್ಪೆಟ್‌ Jeol 
ಜಿ | ಕೌಮರ್ಥ್ಯವನ್ನು ಕಳೆದುಕೊಂಡ ಹೃ ದಯದ 'ನೈಟೋಕಾಂಡ್ರಿ ಯಾದ ದಹನ 
| ಕಾರ್ಯವನ್ನು 50%ರಷ್ಟಕ್ಕೆ ಇಳಿಸಲು 570/11 ಅಡ್ರಿಯಾಮೈಸಿನ” ಬೇಕಾಯ್ತು, 
ಡಲ ಶಕ್ತಿಸಿ , ರೀಕಣದ ? ಎರಡನೇ ಹಂತದ ಮೇಲೆ ಅಡ್ರಿಯಾಮೈೈಸಿನ್‌ನ ಪ್ರಭಾವ 
ಹೆಚ್ಚು ಸಖ: 
| “ಎಟಿಪಿ ಕಣಗಳ ಉತ್ಪಾದನೆಯಲ್ಲಿ ಎಟಿಪಿಯೇಸ್‌ ಎಂಬ ಕಿಣ್ವ ಮಹತ್ವದ 
| ಪಾತ್ರವಹಿಸುತ್ತದೆ. ಈ ಕಡ 'ಮೈಟೋಕಾಂಡ್ರಿಯಾದ ಒಳ ಪದರದಲ್ಲಿ 
ಕ ಯೆಥೇಷ್ಟ ವಾಗಿದೆ. ಡೈನ್ಸೆಟ್ರೋಫೀನಾಲ್‌ ಈ ಕಿಣ್ಣದ ಕ್ರಿಯೆಗೆ ಅಡ್ಡ ಬರುವುದ 
| ಶಿಂದಲೇ ಫಾಸ್ಪೇಟ್‌ ಸಂಯೋಜನೆ ನಡೆಯದೇ ಹೋಗುವುದು ಅಡ್ಡಿ ್ರ್ರಾಯಾಮೈಸಿನ್‌ 


PrN ಊಟ ಕಡಿ 
| 


ಷಿಲ ವಿಜ್ಞಾನ ಕರ್ಣಾಟಕ 


ಕೂಡಾ ಫಾಸ್ಪೇಟ್‌ ಸಂಯೋಜನೆಯನ್ನು ತಡೆಗಟ್ಟುವುದು ಈ ಕಾರಣಕ್ಕಾಗಿರ | 


ಬಹುದೇ? ಎಟಪಿಯೇಸ್‌ ಕಿಣ್ವವನ್ನು ಅಡ್ರಿಯಾಮೈಸಿನ್‌ನ ನೇರ ಸಂಪರ್ಕಕ್ಕೆ 
ಒಳಪಡಿಸಿ ನಡೆಸಿದ ಪ್ರಯೋಗಗಳಿಂದ ಈ ಪ್ರಶ್ನೆಗೆ “ಹೌದು” ಎಂಬ ಉತ್ತರ 
ದೊರೆಯಿತು. ಆದರೆ ಅಡ್ರಿ ಯಾಮೈಸಿನ್‌ಗೆ ಎಟಪಿಯೇಸ್‌ ಕಿಣ್ವದ ಮೇಲಿರುವ 
ಪ್ರಭಾವಕ್ಕೂ ಹೈದಯ ಸ್ನಾಯುಗಳ ಮೈಟೋಕಾಂಡ್ರಿಯಗಳ ಮೇಲೆ ಅದಕ್ಕಿರುವ | 
ತೀವ್ರ ಪ್ರಭಾವಕ್ಕೂ ಸಂಬಂಧ ಜೋಡಿಸಲಾಗುವುದಿಲ್ಲ, ಏಕೆಂದರೆ ಮೂರೂ 
ಬಗೆಯ ಮೈಟೋಕಾಂಡ್ರಿಯಾಗಳಲ್ಲೂ ಇರುವ ಎಟಪಿಯೇಸ್‌ ಒಂದೇ ಬಗೆಯದು. 

ಸಕ್ಸಿನೇಟನ್ನು ದಹನಕ್ಕೆ ಅನುಕೂಲವಾಗುವಂತೆ ಮೈ ಟೋಕಾಂಡ್ರಿಯಾದ ಒಳ 
ಪದರಕ್ಕೆ ಜೋಡಿಸಿಕೊಡುವ ಸಕ್ಸಿನೇಟ್‌ ಡಿಹೈಡ್ರೊಜಿನೇಸ್‌ (succinate dehydro- 
867856) ಎಂಬ ಕಿಣ್ವವೊಂದಿದೆ. ಹೈದೆಯ ಸ್ನಾಯುಗಳ ಮೈ ಟೋಕಾಂಡ್ರಿ ಯಾದ 
ಸಕ್ಸಿನೇಟ್‌ ಡಿಹೈಡ್ರೊಜಿನೇಸ್‌ ಮೇಲೆ ಅಡ್ರಿಯಾಮ್ಟೆಸಿನ್‌ ವಿಶೇಷವಾಗಿ ಪ್ರಭಾವ 
ಬೀರುತ್ತದೆಯೇ ? ಎಂಬುದನ್ನು ಪರೀಕ್ಷಿಸಿದೆವು. ಆದರೆ ಆ ಕಿಣ್ವದ ಕೆಲಸವನ್ನು 
ಅಡ್ರಿಯಾಮೈ ಸಿನ್‌ ತಡೆಗಟ್ಟಲು ಅಸಮರ್ಥವೆಂದು ತಿಳಿದು ಬಂತು. ಮೈಟೋ 
ಕಾಂಡ್ರಿಯಾದಲ್ಲಿ ಜರಗ:ವ ಆಹಾರದಹನ ಕ್ರಿಯೆಯಲ್ಲಿ ಹಲವು ಕಿಣ್ವ ಮತ್ತು ಸಹ 
ಕಿಣ್ವಗಳ ಉದ್ದದ ಸರಪಳಿಯೊಂದು ಪಾಲ್ಗೊಳುತ್ತದೆ, ಯುಬಿಕ್ಯುನೋನ” ಅಥವಾ 
ಸಹಕಿಣ್ವ ಕ್ಯೂ (1೧10017076 or coenzyme Q) ಈ ಸರಪಳಿಯ ಕೊಂಡಿಗಳಲ್ಲಿ 
ಒಂದು ಅಣುರಚನೆಯಲ್ಲಿ ಅಡ್ರಿಯಾಮೈಸಿನ್‌ಗೂ ಸಹಕಿಣ್ವ ಕ್ಯೂಗೂ ಒಂದು ಬಗೆಯ 
ಸಾದೃಶ್ಯವಿದೆ. ಮೈಟೋಕಾಂಡ್ರಿ ಯಾ ಅಡ್ರಿ ಯಾಮೈಸಿನ್‌ನ ಸಂಪರ್ಕದಲ್ಲಿದ್ದಾಗ 
ಸಹಕಿಣ್ವ ಕ್ಯೂಗೆ ಶಕ್ತಿಯ ಚಾಲನೆಯಲ್ಲಿ ಭಾಗವಹಿಸಲು ಆಗುವುದಿಲ್ಲವೆಂದು ಊಹಿಸಿ 
ಈ ಬಗ್ಗೆ ಮಾಹಿತಿ ಪಡೆಯಲು ಪ್ರಯೋಗಗಳನ್ನು ಮಾಡಿದಾಗ, ಹೃದಯದ ಮೈಟೋ 
ಕಾಂಡ್ರಿಯಾದಲ್ಲಿ ಅಡ್ರಿಯಾಮೈಸಿನ್‌ ಸಹಕಿಣ್ವ ಕ್ಯೂವಿನ ಮೇಲೆ ಆಸಾಧಾರಣ 
ಪರಿಣಾಮ ಬೀರುತ್ತ ದೆಂದು ತಿಳಿಯಿತು. 

ಎಂಟು ಹತ್ತು ದಿನಗಳವರೆಗೆ ಪ್ರತಿದಿನ ಅಡ್ರಿಯಾಮೈಸಿನ್‌ನನ್ನು ಜೀಹಕ್ಕೆ 
ಚುಚ್ಚೆ ಸೇರಿಸಿದ ಇಲಿಗಳ ಹೃದಯ, ಯಕೃತ್ತು ಮತ್ತು ಮೂತ್ರ ಜನಕಾಂಗಗಳಲ್ಲಿ 
ಸಾಕಷ್ಟು ಅಡ್ರಿ ಯಾಮೈಸಿನ್‌ ಸಂಗ್ರ ಹೆವಾಗುತ್ತಜಿಯೆಂದು ಮೊದಲೇ ನೋಡಿದ್ದೇವೆ. 
ಹೀಗೆ ಸಂಗ್ರ ಹವಾದ ಅಡ್ರಿ ಯಾಮೈಸಿನ”"ನಲ್ಲಿ ಹೆಚ್ಚು ಕಡಿಮೆ 25%ರಷ್ಟು ಮೈಟೋ 
ಕಾಂಡ್ರಿಯಾಗಳನ್ನು ಸೇರುತ್ತದೆ. ಹೀಗೆ, ಮೈಟೋಕಾಂಡ್ರಿಯಾಗಳಲ್ಲಿ ಸಂಗ್ರಹ 
ವಾದ ಅಡ್ರಿಯಾಮೈಸಿನ್ನ ಆಹಾರ ದಹನಕ್ರಿಯೆ ಮತ್ತು ಫಾಸ್ಪೇಟ್‌ ಸಂಯೋಜನಾ 
ಕ್ರಿಯೆಗಳಿಗೆ ಅಡ್ಡ ಬರುತ್ತಜಿಯೇ ? ಇದನ್ನು ತಿಳಿದುಕೊಳ್ಳಲು, ಇಂತಹ ಮೆ ಟೋ 
ಕಾಂಡ್ರಿಯಾಗಳನ್ನು ಪ್ರತ್ಯೇಕಿಸಿ ಅವುಗಳಲ್ಲಿ ಆಹಾರ ದಹನ ಕ್ರಿಯೆ ಮತ್ತು 
ಫಾಸ್ಪೇಟ್‌ ಸಂಯೋಜನಾ ಕ್ರಿಯೆಗಳನ್ನು ಪರೀಕ್ಷಿಸಿಜಿವು. ಯಕೃತ್ತಿನ ಮೈಟೋ 
ಕಾಂಡ್ರಿಯಾಗಳಲ್ಲಿ ಈ ಕ್ರಿಯೆಗಳೆರಡೂ ಸುಮಾರು 20%ರಷ್ಟು ಕಡಿಮೆಯಾಗಿದ್ದರೆ 


ಕ j 
1 


ಮೈಟೋಕಾಂಡ್ರಿಯಾ ಕ್ರಿಯೆಯ ಮೇಲೆ ಅಡ್ರಿ ಯಾಮೈಸಿನ್ನಿನ ಪ್ರಭಾವ ರ್ತ 


ಅತಿ ಹೆಚ್ಚು ಅಡ್ರಿಯಾಮೈಸಿನ್‌ ಸೇರಿಕೊಂಡಿದ್ದ ಮೂತ್ರಜನಕಾಂಗದ ಮೈಟೋ 

ಕಾಂಡ್ರಿಯಾಗಳಲ್ಲಿ ಈ ಕ್ರಿಯೆಗಳು ಸುಮಾರು 35% ರಷ್ಟು ಕುಂದಿರುವುದು ಕಂಡು 

ಬಂತು. ಯಕೃತ್ತಿನಲ್ಲಿರುವಷ್ಟೇ ಮದ್ದು ಸಂಗ್ರಹವಾಗಿದ್ದ ಹೃದಯದ ಮೈಟೋ 
 ಕಾಂಡ್ರಿಯಾಗಳಲ್ಲ ಈ ಎರಡೂ ಕ್ರಿಯೆಗಳ ಸಾಮರ್ಥ್ಯ ಸುಮಾರು 50%ರಷ್ಟು 
. ಕುಂದಿ ಹೋಗಿರುವುದು ಕುತೂಹಲಕಾರಿಯಾದ ವಿಚಾರವಾಗಿತ್ತು. 


ಆಡ್ರಿಯಾ ದಹನಕ್ರಿಯಾ ಸಾಮರ್ಥ್ಯ 
ಆಹಾರ ಮೈಸಿನ್‌ ಕಾರಾ 

ಚುಚ್ಚಿತ್ತೇ? ಹೃದಯ | ಯಕೃತ್ತು | ಮೂತ್ರಜನಕಾಂಗ 

ಪೈರುವೇಟ್‌ | 
+ ಇಲ್ಲ 1.1 1 11022. . 795.11 | TO 
ಮ್ಯಾಲೇಟ್‌ | 
- ಹೌದು | 68x19 | 70+13 48+11 

ಸಕ್ಸಿನೇಟ್‌ | ಇಲ್ಲ 23+ 31 184+ 20 205೬19 


ಹೌದು | 11323 | 152+13 | 149118 


ಅಡ್ರಿಯಾಮೈಶಸಿನ್ನಿನ ಪ್ರಭಾವಕ್ಕೊಳಗಾದಾಗ ಮೈಟೋಕಾಂಡ್ರಿಯಾಗಳು 
ತಮ್ಮ ಸಾಮರ್ಥವನ್ನು ಕಳೆದುಕೊಳ್ಳುತ್ತವೆಯೆಂಬುದನ್ನು ಸಾಧಾರವಾಗಿ ಸಾಬೀತು 
ಮಾಡಿದಮೇಲೆ, ಹೀಗೆ ಅಸಾಮರ್ಥ್ಯಗೊಂಡ ಮೈಟೋಕಾಂಡ್ರಿ ಯಾಗಳಿಂದ ಹೃದಯದ 
ಮೇಲೆ ಏನು ಪರಿಣಾಮವಾದೀತೆಂದು ಚರ್ಚಿಸಬೇಕಾಗುತ್ತದೆ. ಕೃದಯ ನಮ್ಮ 
ದೇಹದಲ್ಲಿ ಅತ್ಯಂತ ಚಟುವಟಿಕೆಯಿಂದ ಕಾರ್ಯವೆಸಗುತ್ತಿರುವ ಅಂಗಗಳಲ್ಲಿ ಒಂದು, 
- ಬಿಡುವಿಲ್ಲದ ರಕ್ತ ಸಂಚಾಲನ ಅದರ ಕೆಲಸ. ಈ ಕೆಲಸಕ್ಕೆ ಅದು ತುಂಬಾ ಶಕ್ತಿ 


ಖ್ಯ ಯನ್ನು ವ್ಯಯಿಸಬೇಕಾಗುತ್ತದೆ. ಆದುದರಿಂದಲೇ ಹೃದಯದ ಸ್ನಾಯುಗಳಲ್ಲಿ 


ಉಳಿದ ಯಾವುದೇ ಅಂಗಾಂಗಗಳಲ್ಲಿರುವುದಕ್ಕಿಂತ ಬಹಳ ಹೆಚ್ಚು ಮೈಟೋ 
ಕಾಂಡ್ರಿಯಾಗಳಿರುತ್ತವೆ, ಹೃದಯಕ್ಕೆ ಸಾಗಿಸಲ್ರಡುವ ಆಮ್ಲ ಜನಕದ ಶ್ರ 
ಅಧಿಕ. ಅಡ್ರಿಯಾಮೈಸಿನ್ನಿನಂತಹ ವಿಷಕಾರಿ ಮದ್ದು ಅದು ಎಷ್ಟೇ ಕಡಿಮ 
ಪ್ರಮಾಣದಲ್ಲಿಯೇ ಆಗಲಿ ಮೈಟೋಕಾಂಡ್ರಿಯಾಗಳ ಮೇಲೆ ಪ್ರಭಾವವನ್ನು ಬೀರಿ 
ಎಟಿಪಿ ಸಂಯೋಜನೆಯನ್ನು ಕುಂಠಿತ ಗೊಳಿಸಿದರೆ ಅದರಿಂದಾಗುವ ಪರಿಣಾಮ 
ಭಯಂಕರ, ಬೇಕಾದಷ್ಟು ಶಕ್ತಿ ದೊರೆಯದೆ ಬಳಲಿ ಹೃದಯದ ಸ್ನಾಯುಗಳು 


೪೦ ವಿಜ್ಞಾನ ಕರ್ಣಾಟಕ 


ನಿಧಾನವಾಗಿ ಕ್ಷೀಣಿಸಿ, ಕ್ರಮೇಣ ನಾಶವಾಗುತ್ತವೆ. ಹೀಗೆ ಹೆಚ್ಚು ಹೆಚ್ಚು ' 


ಸ್ನಾಯುಗಳು ನಾಶಗೊಂಡಾಗ ಹೈದಯ ದುರ್ಬಲಗೊಂಡು ಆಘಾತಕ್ಕೊಳಗಾಗುತ್ತದೆ, ' 


ಸಹಕಿಣ್ವ ಕ್ಯೂ: ಮೈಟೋಕಾಂಡ್ರಿಯದ ಮೇಲೆ ಆಡ್ರಿಯಾಮೈಸಿನ್ನಿ | 


ನಿಂದಾಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಸಾಧ್ಯವೇ? ಆದು ಸಾಧ್ಯವಾದರೆ 


ಕ್ಯಾನ್ಸರ್‌ ಸಂಪೂರ್ಣ ಗುಣವಾಗುವವರೆಗೆ ಅಡ್ರಿಯಾಮೈಶಸಿನ್‌ ಚಿಕಿತ್ಸೆ ಮುಂದುವರಿಸು ' 
ವುದಕ್ಕೆ ಜೀರೆ ಯಾವ ಅಡ್ಡಿಯೂ ಇರಲಿಲ್ಲ. ಶಕ್ತಿಯ ಚಾಲನೆಯಲ್ಲಿ ಸಹಕಿಣ್ವ ಕ್ಯೂ ' 


@ 
ಪಾಲ್ಗೊಳ್ಳದಂತೆ ಅಡ್ರಿಯಾಮೈ ಸಿನ್‌ ತಡೆಗಟ್ಟು ವುದರಿಂದಲೇ ಸಾಕಷ್ಟು ಪ್ರಮಾಣದಲ್ಲಿ 


ಎಟಿಪಿ ಸಂಯೋಜನೆಯಾಗದೆ ಸ್ನಾಯುಕೋಶ ಬಲಹೀನವಾಗುತ್ತವೆಯೆಂದು ಮೊದಲು ' 
ನೋಡಿದ್ವೀವೆ. ಅಡ್ರಿಯಾಮೈಸಿನ್‌ ಸಹಕಿಣ್ವ ಕ್ಯೂನೊಂದಿಗೆ ಆಮ್ಲ ಜನಕಕ್ಕಾಗಿ 
ಸ್ಪರ್ಧಿಸಿ ಉಸಿರಾಟ ಕ್ರಿಯೆಗೆ ಭಂಗತರುತ್ತಿರುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿರ 


ಲಿಲ್ಲ. ಹಾಗಿದ್ದರೆ, ಮೈ ಟೋಕಾಂಡ್ರಿಯಾಗಳನ್ನು ಅಡ್ರಿಯಾಮೈೈಸಿನ್‌ದ ಸಂಪರ್ಕಕ್ಕೆ 


ಲ 
೨೨2.2೫2 ೨... 


ಆಹಾರ ಚಿಕಿತ್ಸಾ ಪದಾರ್ಥ 
ಹೃದಯ | ಯಕೃತ್ತು 
ಏನಿಲ್ಲ 131-6 | 867 
| ಸಹಕಿಣ್ವ ಕ್ಯೂ 94+18 | 45 
ಪೈರುವೇಟ್‌ — ಗಾಘಣಾಸಾರಾಧಾಗಾ ಭಾಣಾಗಾಘಾಾನಾಾ 
- ಅಡ್ರಿಯಾಮೈೈ ಸಿನ್‌ 46+ 12 43.1 
ಮ್ಯಾಲೇಟ್‌ a ತ ತಮಾ ಯಾ ಚಾ ಬಾರಾ ೬. 
ಸಹಕಿಣ್ವ ಕ್ಯೂ 
ತೆ 818 14೬4 
ಅಡ್ರಿ ಯಾಮೈಸಿನ್‌ 
| ಏನಿಲ್ಲ 20117 | 16247 
ಸಹಕಿಣ್ವ ಕ್ಯೂ 201740 167+9 
ಸಕ್ಸಿನೇಟ್‌ | ಅಡ್ರಿಯಾ ಮೈಸಿನ್‌ 98 +7 46:10 
ಸ 169+26 140+19 


ಅಡ್ರಿ ಯಾಮೈಸಿನ” 


ಹೆ 


ಫಿ $ € ಮತನ & 
ಮೈಟೋಕಾಂಡ್ರಿಯಾ ಕ್ರಿಯೆಯ ಮೇಲೆ ಅಡ್ರಿಯಾಮೈ ಸಿನ್ನಿನ ಪ್ರಭಾವ ೪೧ 


ತರುವಾಗ ಜತೆಗೆ ಸಹಕಿಣ್ವ ಕ್ಯೂವನ್ನು ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸಿದರೆ 
ಏನಾಗುತ್ತದೆ? ಅಡ್ರಿಯಾಮೈಶಸಿನ” ಕುಗ್ಗಿಸುವ ಉಸಿರಾಟ ಯಥಾಸ್ಥಿ ತಿಗೆ ಮರಳೀತೇ? 
ಈ ಪ್ರಶ್ನೆಗಳನ್ನು ಉತ್ತರಿಸಲು ಕೆಲವು ಪ್ರಯೋಗಗಳನ್ನು ಕೈಗೊಂಡೆವು, ಹೃದಯ 
ಮತ್ತು ಯಕೃತ್ತಿನ ಮೈಟೋಕಾಂಡ್ರಿ ಯಾಗಳನ್ನು ಪ್ರಣಾಳಿಕೆಯಲ್ಲಿ ಅಡ್ರಿಯಾ 
ಮೈಸಿನ್‌ ಮತ್ತು ಸಹಕಿಣ್ವ ಕ್ಯೂಗಳ ನೇರ ಸಂಪರ್ಕಕ್ಕೆ ತಂದು ದಹನ ಕ್ರಿಯೆಯನ್ನು 
ಪರಿಶೀಲಿಸಿದಾಗ ಕೆಳಗೆ ಕಾಣಿಸಿದ ಫಲಿತಾಂಶ ದೊರೆಯಿತು. 

ಅಡ್ರಿಯಾಮೈಸಿನ್‌ ಮತ್ತು ಸಹಕಿಣ್ವ ಕ್ಯೂಗಳನ್ನು ಸಹ ಪ್ರಮಾಣದಲ್ಲಿ 
ಒದಗಿಸಿದಾಗ, ಅಡ್ರಿಯಾಮೈೆಸಿನ್ಲಿನಿಂದಾಗುವ ದುಷ್ಪರಿಣಾಮವನ್ನು ಸಹಕಿಣ್ಣ ಕ್ಕೂ 
ತೊಡೆದು ಹಾಕುವುದರಲ್ಲಿ ಸಫಲವಾಗಿತ್ತು. 

ಇದು ಪ್ರಣಾಳಿಕೆಯಲ್ಲಿ ನಡೆದ ಅದ್ಭುತ ಕ್ರಿಯೆಯಾಗಿತ್ತು. ಪ್ರಾಣಿಯ 
ದೇಹದಲ್ಲಿ ಅದೆಷ್ಟರ ಮಟ್ಟಿಗೆ ಸಫಲವಾದೀತೆಂದು ನೋಡುವುದು ಅವಶ್ಯಕವಾಗಿತ್ತು. 
ಅದಕ್ಕಾಗಿ ಪ್ರಯೋಗ ಕ್ರಮವನ್ನು ಜಾಗರೂಕತೆಯಿಂದ ಗುರ್ತಿಸಿಕೊಂಡು, ಇಲಿಗಳಿಗೆ. 
. ಆಡ್ರಿಯಾಮೈಥಸಿನ್‌ ಚುಚ್ಚುವಾಗ ಪ್ರತಿದಿನ ನೆಲಗಡಲೆಯೆಣ್ಣೆ ಯಲ್ಲಿ ಬೆರೆಸಿದ ಸಹ 
ಕಿಣ್ವ ಕ್ಯೂವನಕ್ನ ಕೂಡಾ ತಿನ್ನಿಸಿದೆವು. ಹೀಗೆ ಹತ್ತು ದಿನಗಳ ಕಾಲ ಚಿಕಿತ್ಸೆಯನ್ನು 
ಮುಂದುವರಿಸಿದ ನಂತರ ಇಲಿಗಳನ್ನು ಬಲಿಕೊಟ್ಟು, ಹೃದಯ ಮತ್ತು ಯಕೃತ್ತು 
ಮೈ ಟೋಕಾಂಡ್ರಿಯಾಗಳನ್ನು ಪ್ರತ್ಯೇಕಿಸಿ ದಹನಕ್ರಿಯೆ ಮತ್ತು ಫಾಸ್ಸೇಟ್‌ 
ಸಂಯೋಜನಾ ಸಾಮರ್ಥ್ಯಗಳನ್ನು ಪರೀಕ್ಷಿಸಿದಾಗ ನಮಗೆ ತೀವ್ರವಾದ ನಿರಾಶೆ 
ಕಾದಿತ್ತು ! | 

ಇಲಿಯ ದೇಹದಲ್ಲಿ ಸಹಕಿಣ್ವ ಕ್ಯೂಗೆ ಅಡ್ರಿಯಾಮೈಶಸಿನ್ನಿನ ದುಷ್ಪರಿಣಾಮ 
ಗಳನ್ನು ತಡೆಗಟ್ಟುವ ಸಾಮರ್ಥ್ಯವಿರಲಿಲ್ಲ. ಯಕೃತ್ತಿನಲ್ಲೆನೋ ಸ್ವಲ್ಪಮಟ್ಟಿಗೆ ಫಲ 
ಕಾರಿಯಾದ ಪರಿಣಾಮ ಬೀರಿತ್ತು. ಆದರೆ ಹೃದಯದಲ್ಲಂತೂ ಯಾವುದೇ ಪರಿಣಾಮ. 
ಕಾಣಲಿಲ್ಲ. ಇದಕ್ಕೇನು ಕಾರಣವಿರಬಹುದೆಂಬ ಯೋಚನೆ ಬರುವುದು ಸಹಜವೇ. 
ಎಣ್ಣೆ ಯಲ್ಲಿ ಬೆರೆಸಿ ತಿನ್ನಿಸಿದ ಸಹಕಿಣ್ವ ಕ್ಯೂ ಹೃದಯವನ್ನು ಸೇರಿರಲಿಕೈಿಲ್ಲವೆಂಬ 
ಅನುಮಾನವುಂಬಾಯಿತು! a 

ಈ ಅನುಮಾನವನ್ನು ಪರಿಕರಿಸಲು, ಇಲಿಗಳಿಗೆ ಆಹಾರದೊಂದಿಗೆ ಹಲವು ದಿನ 
ಸಹಕಿಣ್ವ ಕ್ಯೂವನ್ನು ತಿನ್ನಿಸಿ, ನಂತರ ಬಲಿಕೊಟ್ಟು, ಬೇರೆ ಬೇರೆ ಅಂಗಗಳಲ್ಲಿ ಸಹಕಿಣ್ವ 
ಕ್ಯೂವಿನ ಪ್ರಮಾಣವನ್ನು ಪರಿಶೀಲಿಸಿದೆವು. ತಿನ್ನಿಸಿದ ಸಹಕಿಣ್ವ ಕ್ಯೂವಿನ 80% 
ಗಿಂತಲೂ ಹೆಚ್ಚುಪಾಲು ಯಕೃತ್ತಿ ನಲ್ಲಿ ಸಂಗ್ರ ಹವಾಗಿತ್ತು. ಉಳಿದ ಸಹಕಿಣ್ವ ಕ್ಯೂ 
ಮೂತ್ರ ಜನಕಾಂಗ, ಪ್ಲೀಹ ಮತ್ತು ಕರುಳುಗಳನ್ನು ಸೇರಿತ್ತು. ಹೃದಯದಲ್ಲಿ ಇದರ 
ಇರುವಿಕೆ ಕಂಡುಬರಲಿಲ್ಲ! ಸಹಕಿಣ್ವ ಕ್ಯೂವನ್ನು ಚುಚ್ಚಿ ಸೇರಿಸಿದರೂ ಅದು 
ಹೈದಯದಲ್ಲಿ ಉಳಿಯುವುದಿಲ್ಲವೆಂದು ತಿಳಿದುಬಂತು, ಹೃದಯದಲ್ಲಿ ಉಕಾರ ಅದು 
ಆಡ್ರಿಯಾಮೈಸಿನ್ನಿನ ದುಷ್ಪರಿಣಾಮವನ್ನು ತಡೆಗಟ್ಟ ಲು ಸಾಧ್ಯವಿರಲಿಲ್ಲ. ಸಹಕಿಣ್ವ 


ಈ ವಿಜ್ಞಾನ ಕರ್ಣಾಟಕ 


ಆಹಾರ ಚಿಕಿತ್ಸೆ 
ಹೃದಯ | ಯಕೃತ್ತು 
ಏನಿಲ್ಲ 1120413 | 7244 
ಸಹಕಿಣ್ವ ಕ್ಯೂ 129+25 ೨3+8 
ಪೈರುವೇಟ್‌ ಖಾಣಾ ಅಾ ೂಗ/)ೃ /):- ಕ್ವ ತ:ೋೌಘ;7;-ೌ ್ಷಕಕಾ ಕ ಕೇ ್ಮ ತ 
ಸ ಅಡ್ರಿಯಾಮೈಸಿನ್‌ 62+6 59+10 
a ಸಾರಾ : ರ್‌ 
ಸಹಕಿಣ್ವ ಕ್ಕೂ 
+ 74+2 75+4 
| ಅಡ್ರಿ ಯಾಮೈಸಿನ” 
| ಏನಿಲ್ಲ 235 +8 | 219-14 
ಸಹಕಿಣ್ವ ಕ್ಯೂ 212+16 147+ 16 
MEIN OOOO 
ಸಕ್ಸಿನೇಟ್‌ | ಅಡ್ರಿಯಾಮೈಸಿನ್‌ | 137425 173403 


ಸಹಕಿಣ್ವ ಕ್ಯೂ | 
F | 139+23 173+17 
ಅಡ್ರಿಯಾಮೈ ಸಿನ | 
ಕ್ಯೂವನ್ನು ಹೃದಯದಲ್ಲಿ ಸಾಕಷ್ಟುಕಾಲ ಉಳಿದುಕೊಳ್ಳುವಂತೆ ಮಾಡಲು ಸಾಧ್ಯವೇ? 
ಒಂದೆರಡು ವರ್ಷಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ದೊರಕೀತು, 


ಅಡ್ರಿಯಾಮೈಸಿನ್‌ ಮತ್ತು ಕ್ಯಾಟಿಲೇಸ್‌ : 


ಹೃದಯಾಘಾತಕ್ಕೆ ಮೈ ಟೋಕಾಂಡ್ರಿ ಯಾದ ಮೇಲಿನ ಅಡ್ರಿಯಾಮೈಸಿನ್‌ನ ಪ್ರಭಾವ 
ವೊಂದೇ ಕಾರಣವೇ? ಅಥವಾ ಬೇಕೆ ಇನ್ನೇನಾದರೂ ಕಾರಣಗಳಿವೆಯೇ ? 


ಎಂಬ ಪ್ರಶ್ನೆಗಳು ಏಳುವುದೂ ಸಹಜವೇ. ಅಡ್ರಿಯಾಮೈಸಿನ್ಸಿನಂತಹ ಮದ್ದು 
ದೇಹದಲ್ಲಿ ಕೆಲವು ವಿಷಕಾರಿಯಾದ ಘಟಕಗಳನ್ನು ಉತ್ಪಾದಿಸಬಹುದಾದ ಸಾಧ್ಯತೆ 
ಯನ್ನು ಅಲ್ಲಗಳೆಯುವಂತಿಲ್ಲ. ಯಾವ ಬಗೆಯ ಅಣುಗಳೇ ಆಗಲಿ ದೇಹವನ್ನು 
ಸೇರಿದಕಿ ವಿಭಜಿಸಲ್ಪಟ್ಟು ದೇಹದಿಂದ ಹೊರಗೆ ವಿಸರ್ಜಿಸಲ್ಪಡುತ್ತದೆ. ಈಕಿ ಯೆ 
ಜೀವಕೋಶಗಳ ದ್ರವ್ಯಾಂತರ ಜಾಲಗಳಲ್ಲಿ ನಡೆಯುತ್ತದೆ. ಆಡ್ರಿಯಾಮೈಸಿನ್‌ 
ವಿಭಜಿಸಲ್ಪಡುವಾಗ ಹೈಡ್ರೊಕ್ಸಿಲ್‌ ಅಥವಾ ಆಮ್ಲಜನಕದ ಖಣ ಅಯಾನುಗಳ 
ಉತ್ಸಾದನೆಯಾಗಬಹುದೆಂದು ಪ್ರಯೋಗಗಳು ತೋರಿಸಿಕೊಟ್ಟಿವೆ, ಹೀಗೆ ಉತ್ಪಾದಿ 


ತ್ವ! ಕ ಡಿ 
ಈ 00556551515 ೬. . ೫೪.೪೩೫, a ie ಾ್‌ೌ 


ಮೈಟೋಕಾಂಡ್ರಿಯಾ ಕ್ರಿಯೆಯ ಮೇಲೆ ಅಡ್ರಿಯಾಮೈ ಸಿನ್ನಿನ ಪ್ರಭಾವ ೪೩ 


ಸಲ್ಪಟ್ಟ ಅಯಾನುಗಳನ್ನು ನಿರಪಾಯಕಾರಿಯಾದ ಅಣುಗಳಾಗಿ ಪರಿವರ್ತಿಸಬಲ್ಲ 
ಕಿಣ್ವಗಳು ನಮ್ಮ ದೇಹದಲ್ಲಿವೆ, ಆಂತಹ ಕಿಣ್ವಗಳಲ್ಲಿ ಕ್ಯಾ ಟಲೇಸ್‌ ಎಂಬುದು 
ಒಂದು, ಸ್ವಾರಸ್ಯಕರವಾದ ವಿಷಯವೆಂದರೆ ಹಲವು ie ಅಡಿ ಡ್ರಿಯಾಮೈಸಿನ್‌ 
ಚುಚ್ಚಿ ಸಿಕೊಂಡ ಇಲಿಗಳ ಹೈದಯದ ಸ್ನಾಯುಗಳಲ್ಲಿ ಕ್ಯಾಟಲೇಸ "ನ ಚಟುವಟಓಕೆ 
ಗಮನಾರ್ಹ ಪ್ರಮಾಣದಲ್ಲಿ ಕುಂದಿರುವುದಾಗಿದೆ. ಅಂದರೆ, ಹೃದಯದ ಸ್ನಾಯುಕೋಶ 
ಗಳಲ್ಲಿರುವ ವಿವಿಧ ಅಂಗಕಗಳ ರಕ್ತಾಭಿತ್ರಿಗಳು ಅಡ್ರಿ ಯಾಮೈಸಿನ” ಉತ್ಪಾದಿಸುವ 
ಅಯಾನುಗಳ ರಾಸಾಯನಿಕ ಕ್ರಿಯೆಗಳಿಗೆ ಬಲಿಬಿದ್ದು ನತಿಸಿಹೋಗುವ ಸಾಧ್ಯತೆ 
'ಯೇರ್ಪಡುತ್ತವೆ. ಹೃದಯ ದುರ್ಬಲವಾಗುವುದಕ್ಕೆ ಇದೂ ಒಂದು ಮುಖ್ಯ ಕಾರಣ. 


ಕ್ಯಾನ್ಸರ್‌ ಕಕ್ಕೆ ಗೆ ಅಡ್ರಿಯಾಮೈಸಿನ್‌ ಅತ್ಯುತ್ತಮ ರಾಸಾಯನಿಕವಾದರೂ 
ಅದರಿಂದುಂಟಾಗುವ ಮಾರಕ ದುಷ್ಟ ರಿಣಾಮಗಳಿಂದಾಗಿ ಅದನ್ನು ನಿರಾತಂಕವಾಗಿ 
' ಉಪಯೋಗಿಸಲಾಗದಂತಾಗಿದೆ. ಸ ಅಣುರಚನೆಯಲ್ಲಿ ಸ್ವಲ್ಪ ಬದಲಾವಣೆ 
ಮಾಡಿದರೆ ದ್ಯ ದುಷ್ಪರಿಣಾಮಗಳು ಹೋದಾವೇ? ಎಂಬ ಆಸೆಯಿಂದ ವಿಜ್ಞಾನಿಗಳು 
ಅದನ್ನು ಈಗ ಪ್ರಯತ್ನಿಸುತ್ತಿದ್ದಾರೆ. 


ಕ H 0 OH H H 0 


$ಿಎಲಿಲ ವಿ 
ಅಡ್ರಿಯಾಮೈಸಿನ್ನಿನ ಅಣುರಚನೆ 


ಒಬ್ಬ ಜೀವವಿಜ್ಞಾ 2 ನಿಗೂ ಒಬ್ಬ ತತ್ವಜ್ಞಾನಿಗೂ ಇರುವ ವ ತ್ರಾಸಗಳೇನ | 
ಬಹುದು ಎಂಬುದನ್ನು ವಿವರಿಸುತ್ತಾ ಒಬ್ಬ ಆ ಹೇಳಿದ್ದು ಇದು. 


ಒಂದು ಕೋಳಿಮೊಟ್ಟಿ ಯನ್ನು ನೋಡಿದ. ತಕ್ಷಣ ತತ್ವಜ್ಞಾ ನಿಗೆ 7 
ಶೂನ್ಯ ಎನಿಸುತ್ತದಂತೆ. ಜೀವನದ ಅರ್ಥವನ್ನು ಮೊಟ್ಟಿ ಪ್ರತಿಫಲಿಸುವುದಂತೆ ತತ್ವ 
ಜ್ಞಾ ನಿಗೆ ! 

ಆದರೆ ಅದೇ ಮೊಟ್ಟೆಯ ಅಂಡಾಕೃತಿಯನ್ನ ಕಂಡಾಗ ಜೀವವಿಜ್ಞಾನಿ ಆ 
ಮೊಟ್ಟೆ ಯಿಂದ ಕೋಳಿಯ ಸಂತತಿಗೆ ಏನು ಲಾಭವಾಗಬಹುದು. ನಿಸರ್ಗದಿಂದ 
ಮೊಟ್ಟೆಯ ಆಯ್ಕೆ ಹೇಗಾಗುತ್ತದೆ ಎಂದು ಚಿಂತಿಸುತ್ತಾನಂತೆ !! 


ಸಂಗ್ರಹ : ಶ್ರೀ ಎ. ಎಸ್‌. ಕೆ. ನಿ. ಎಸ್‌. ಶರ್ಮ 


ಗಳತ AT ಜಾತ ಕ ಕಪೂರ ಇತ 


ಗೇ. ವಟ 2 


ಯ! ಘಟಕ ಆಂಟ್‌ ಇ ಜಾಡಿ 


¢ 


ಐಂ. ಎಸ್‌. ಎಸ್‌. ರಾವ್‌* 


ಪರಿಸರ ಸಂಬಂಧಿ ಗೋಪುರಾಕೃತಿಗಳು 
(Ecological Pyramids) 


ಪೃಥ್ವಿಯ ಮೇಲೆ ಯಾವುದೇ ಒಂದು ಪರಿಸರದಲ್ಲಿ (ಈಕೊಸಿಸ್ಟವರ್‌, ಸಸ್ಯ- 
ಪ್ರಾಣಿಗಳು ಒಂದಾದಮೇಲೊಂದರಂತೆ ಅನುಕ್ರಮವಾಗಿ ಅವಲಂಬಿತವಾಗಿರುವಾಗ 


ಅವು ಒಂದು ಆಹಾರ ಸರಪಳಿಯಲ್ಲಿ (ಫುಡ್‌'ಜೇನ್‌) ಕೆಲವು ಕೊಂಡಿಗಳಂತೆ (ಲಿಂಕ್ಸ್‌) 
ವರ್ತಿಸುತ್ತವೆ. ಹಸಿರು ಸಸ್ಯಗಳಂತಹ " ಉತ್ಪಾದಕ ಜೀವಿಗಳು ' (ಪ್ರೊಡ್ಯೂಸರ್‌ 


) 


ಮತ್ತು ಅವುಗಳನ್ನು ಹೂ ಜೀವಿಸುವ “ ಸೇವಕ ಜೀವಿಗಳು”? (ಕನಸ ಸೂಮರಲ್ಸಿ) 
ಇವೆರಡರ ನಡುವೆ ಒಂದು ಬಗೆಯ ಸುವ್ಯವಸ್ಥೆ ಇರುತ್ತದೆ. ಇದಕ್ಕೆ "ಆಹಾರ ರಚನೆ' 


ಹ 


ಸ (ಟ್ರೊಫಿಕ್‌ ಸ್ಟ್ರಕ್ಚರ್‌) ಎಂದು ಹೇಳುವುದುಂಟು. ಅದರಲ್ಲಿ ಒಂದೊಂದು ಹಂತಕ್ಕೂ 


1 * ಆಹಾರ ಹಂತ' (ಟ್ರೋಫಿಕ್‌ ಲೆವಲ್‌) ಎಂದು ಹೆಸರು, ಯಾವುದೇ ಒಂದು 
' “ಜೀವಪರಿಸರ ವ್ಯವಸ್ಥೆ ಯಲ್ಲಿಯೂ ಮೊದಲನೆಯ ಆಹಾರ ಹೆಂತದಲ್ಲಿ ಉತ್ಪಾದಕ 


ಗಳೆನಿಸಿದ ಹಸಿರು ಸಸ್ಯಗಳಿಗೆ: ಮೊದಲಸ್ಕಾನ ಮೀಸಲು, ಎರಡನೆಯ ಆಹಾರ 
ಹೆಂತದಲ್ಲಿ ಸಸ್ಯಾಹಾರಿಗಳಿಗೂ (ಹೆರ್ಬಿವೋರ್ಸ್‌) ಮೂರನೆಯ ಆಹಾರ ಹೆಂತದಲ್ಲಿ 
ಮೂಲರೂಪದ ಮಾಂಸಾಹಾರಿಗಳಿಗೂ (ಪ್ರೈಮರಿ ಕಾರ್ನಿವೋರ್ಸ್‌) ನಾಲ್ಕನೆಯ 
ಆಹಾರ ಹಂತದಲ್ಲಿ ಆನುಷಂಗಿಕ ಮಾಂಸಾಹಾರಿ ಜೀವಿಗಳಿಗೂ (ಸೆಕೆಂಡರಿ ಕಾರ್ನಿ 
ಪೋರ್ಸ್‌) ಸ್ಥಾನವುಂಟು. ಇಲ್ಲಿ ಒಂದು ವಿಶೇಷ ಚಾ: ಗ 


ಅಂದರೆ_ಯಾ ವುದೇ ಒಂದು ಜೀವಪರಿಸರ ವ್ಯವಸ್ಥೆಯಲ್ಲಿ "ಆಹಾರ ಸರಸಳಿ' 


' (ಫುಡ್‌ಜೇನ್‌) ಎಂಬುದು ಅನೇಕ ಮಧ್ಯಂತರ ಆಹಾರ ಕೊಂಡಿಗಳನ್ನೂ ಮತ್ತು 


ಅನೇಕ ಅಕ್ಕಪಕ್ಕ ಸರಸಳಿಗಳನ್ನೂ (ಪರೋಸಜೀವಿಗಳಿಂದ ಆದುದು) ಹೊಂದಿದ್ದರೆ 


ಆಗ 3-4ಕ್ಕಿಂತ ಇನ್ನೂ "ಹೆಚ್ಚಿ ನ ಆಹಾರ ಹಂತಗಳನ್ನು (ಟ್ರೋಫಿಕ್‌ ಲೆವಲ್‌ )ು 


ಹೊಂದಿರಬಹುದು. 


* ನಂ. 1088/1, 26ನೆಯ ಮೇಯಿನ್‌, 35ನೇ ಡಿ ಕ್ರಾಸ್‌, 4ನೇ ಟ ಬ್ಲಾಕ್‌, 


ಜಯನಗರ ಬೆಂಗಳೂರು-41. 


pe 
೪೬ ವಿಜ್ಞಾನ ಕರ್ಣಾಟಕ 


ಪ್ರಾಣಿ ಜೀವಿಗಳಲ್ಲಿ ವಿವಿಧ ಬಗೆಯ ಆಹಾರ ಸೇವನೆಯ ಕ್ರಮಗಳು ಇರುವುದ 
ರಿಂದ, ಅವು ಆಯಾ ಜೀವಪರಿಸರಕ್ಕೆ ಸಂಬಂಧಿಸಿದಂತೆ ವಿವಿಧ ಹ ಹಂತಗಳಾಗಿ 
ರೂಪುಗೊಂಡಿರುತ್ತವೆ. ಇವುಗಳ ಪರಸ್ಪರ ಸಂಬಂಧಗಳನ್ನು ಪರಿಸರ ಗೋಪುರಾಕೃ ತ್ರಿ 
ಗಳ ರೂಪದಲ್ಲಿ (ಈಕಲಾಜಿಕಲ್‌ ಪರಮಿಡ್ಸ್‌) ಸೂಚಿಸಬಹುದು. ಹೀಗಾಗಿ 
ಯಾವುದೇ ಒಂದು ಜೀವಪರಿಸರ ವ್ಯವಸ್ಥೆಯಲ್ಲಿ ವಿವಿಧ ಆಹಾರ ಹೆಂತಗಳಿದ್ದು ಅಲ್ಲಿನ 
ಜೀವಿಗಳಲ್ಲಿ ಕೆಲವು ಮಹತ್ವದ ಹಾಗೂ ಭಿನ್ನಬಗೆಯ ಪರಿಸರ ಸಂಬಂಧದ ಗೋಪುರಾ 
ಕೃತಿಗಳು ಕಂಡುಬರುತ್ತವೆ. ಉದಾ: 1) ಸಂಖ್ಯಾ ಮೂಲದ ಗೋಪುರಾ ಕೃತಿ 
(ಪಿರಮಿಡ್‌ ಆಫ್‌ ನಂಬರ್ಸ್‌), 2) ಶಕ್ತಿಮೂಲದ ಗೋಪುರಾ ಕೃತಿ (ಪಿರಮಿಡ್‌ 
ಆಫ್‌ ಎನರ್ಜಿ), 3) ಜೀವಸಮೂಕ್‌ (ಸಮುಚ್ಚಯ) ಮೂಲದ "ೋಪುರಾಕೃತಿ. 
(ಪಿರಮಿಡ್‌ ಆಫ್‌ ಬಯೊಮಾಸ್‌) ಇತ್ಯಾದಿ. ಇವುಗಳ ವೈಶಿಷ್ಟ ಹೀಗಿರುತ್ತದೆ, ' 


1) ಸಂಖ್ಯಾಮೂಲದ ಗೋಪುರಾಕೃ ತಿ; ಇದು 1927ರಲ್ಲಿ ಸಿ. ಎಲ್ಮನ್‌ ' ' 
ಎಂಬಾತನ ಕಲ್ಪನೆಯಾಗಿ ಮೂಡಿಬಂದಿದೆ. ಹ. ಪ್ರಕಾರ ಬಹುತೇಕ ಆಹಾರ | 
ಸರಪಳಿಗಳಲ್ಲಿ ಮುಂದೆಸಾಗಿದಂತೆಲ್ಲ, ಒಂದೊಂದು ಆಹಾರ ಹಂತದಲ್ಲಿಯೂ ಜೀವಿಗಳ | 
ಸಂಖ್ಯೆ ಇಳಿಮುಖವಾಗುತ್ತ ಹೋಗುತ್ತದೆ. ಅದರಿಂದ ಇವುಗಳನ್ನೆಲ್ಲ ಒಂದು 


ee a nN  ್‌್‌್‌್‌್ಹಾ್‌್‌್‌್‌ ್‌ ಹಹ ua a a 


ಹ ರ್ಟ 


ಹ ಫಲ ೋಹಿಿುಾ್‌ 


ಚಿತ್ರ 1. ಸಂಖ್ಯಾಮೂಲದ ಗೋಪುರಾಕೃತಿ | 


1. ಡಯಾಟಮ್ಸ್‌ 2. ಕೋಪೆಪಾಡ್ಸ್‌ 3. ಚಿಕ್ಕ ಮೀನುಗಳು 
4, ದೊಡ್ಡ ಮೀನುಗಳು 5. ಸಂಖ್ಯಾಹಾನಿ ಅಥವಾ ನಷ್ಟ ಅಥವಾ ಕ್ಷೀಣತೆ 


ಕಃ 


ಪರಿಸರ ಸಂಬಂಧಿ ಗೋಪುರಾಕೃತಿಗಳು ೪೭ 


 ಗೋಪುರಾಕೃತಿಯಲ್ಲಿ ಸೂಚಿಸಿದಾಗ ಕೆಳಭಾಗದಲ್ಲಿ ಚಿಕ್ಕಪ್ರಾಣಿ ಜೀವಿಗಳ ಅತ್ಯಧಿಕ 


ಸಂಖ್ಯೆ ದೂ ಮೇಲೆ ಹೋದಂತೆ ಕೆಲವೇ ಕೆಲವು ದೊಡ್ಡ ಪ್ರಾಣಿಗಳ 
ಸಂಖ್ಯೆ ಯೂ ಇರುವುದು ಗೋಚರವಾಗುತ್ತ ದೆ. ಇದಕ್ಕೆ ಕಾರಣ ಇಷ್ಟೆ “ ಜೀವಿಗಳ 
ನನೆ ಸಂಖ್ಯಾ ಬೆಳವಣಿಗೆಯಲ್ಲಿರುವ ವ್ಯತ್ಯಾಸ ಮತ್ತು ದೊಡ್ಡ ಪ್ರಾ ತಾ 


ಚಿಕ್ಕ ಪಾ ಶ್ರಣಿಗಳನ್ನು ಆಹಾರ ರೂಪದಲ್ಲಿ ಸೇವಿಸುವುದು, ಇವೆರಡೂ ಮುಖ್ಯ ಕಾರಣ 


ಗಳಾಗಿರುತ್ತವೆ. 


2) ಶಕ್ತಿ ಮೂಲದ ಗೋಪುರಾಕೃತಿ : ಆಹಾರ ಸರಪಳಿಯ ಒಂದು 
ಆಹಾರ ಹಂತದಲ್ಲಿಯೂ ಆಹಾರವಸ್ತು ಮತ್ತು ಶಕ್ತಿಯ ಹ್ರಾಸ ಅಥವಾ ವ್ಯಯ 
ಉಂಟಾಗುವುದು ಕಂಡುಬರುತ್ತದೆ. ಇದಕ್ಕೆ ಕಾರಣವೆಂದರೆ-ಆಹಾರವು ದೇ ಹಾಂತರ್ಗತ 
ವಾಗುವಿಕೆ ಮತ್ತು ಬೆಳವಣಿಗೆ ಇವೆರಡೂ ನೂರಕ್ಕೆ ನೂರರಷ್ಟು ಸಾಮರ್ಥ್ಯ ಹೊಂದಿರು 
ವುದಿಲ್ಲ. ಇದರ ಅರ್ಥ ಇಷ್ಟೆ. ಒಂದು ಸರಾಸರಿ ನಿರ್ದಿಷ i, ಅವಧಿಯಲ್ಲಿ ತಯಾರಾಗುವ 
ಸಾವಯವ ವಸ್ತು (ಆರ್ಗಾನಿಕ ಮ್ಯಾಟರ್‌) ಮತ್ತು ಅದರಿಂದ ಉತ್ಪನ್ನವಾಗುವ 


ಶಕ್ತಿ. ಇವೆರಡೂ ಮುಂದೆ ಸಾಗಿದಂತೆ, ಒಂದೊಂದು ಆಹಾರ ಹಂತದಲ್ಲಿಯೂ ಕಡಿಮೆ 


ಯಾಗುತ್ತ ಹೋಗುತ್ತದೆ. ಹೀಗಾಗಿ ಮೊದಲ ಹಂತದ ಸೇವಕ (ಪ್ರೈಮರಿ 


ಚಿತ್ರ 2. ಶಕ್ತಿಮೂಲದ ಗೋಪುರಾಕೃತಿ 


1. ಉತಾದಕಗಳು 2. ಮೊದಲ ಹಂತದ ಸೇವಕಗಳು 3, ಎರಡನೆ ಹಂತದ ಸೇವಕಗಳು 
? ಬ 


ಲ್ಲೆ ಅಲ - 
4. ಮೂರನೆ ಹಂತದ ಸೇವಕಗಳು 5. ಹಾನಿ ಅಥವಾ ನಷ್ಟ ಅಥವಾ ಕ್ಷೀಣತೆ 


ಖಲ ವಿಜ್ಞಾನ ಕರ್ಣಾಟಕ 


ತೆ 


pl 


ಕನ್‌ಸ್ಕೂಮರ್‌) ಅಥವಾ ಸಸ್ಯಾಹಾರಿ (ಹೆರ್ಬಿವೋರ್‌ ) ಹಂತಕ್ಕಿಂತ, ಉತ್ಪಾದಕ | 
ಹಂತದಲ್ಲಿಯೇ (ಪ್ರೊಡ್ಯೂಸರ” ಲೆವೆಲ್‌) ಹೆಚ್ಚಿನ ಶಕ್ತಿಯು ಸಂಚಯವಾಗಿರುತ್ತದೆ. ' 


ಅಂತೆಯೇ ಎರಡನೆಯ ಹಂತದ ಸೇವಕಗಳಿಗಿಂತ (ಸೆಕೆಂಡರಿ ಕನ್‌ಸ್ಯೂಮರ್ಸ್‌) 
ಮೊದಲನೆಯ ಹಂತದ ಸೇವಕಗಳಿಗೇ (ಪ್ರೈಮರಿ ಕನ್‌ಸ್ಯೂಮರ್ಸ್‌) ಶಕ್ತಿ ಉತ್ಪಾದನಾ 
ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಹೀಗೆ ಮುಂದೆ ಸಾಗಿದಂತೆ ಎರಡನೆಯ ಅಥವಾ 


| 
| 


ಮೂರನೆಯ ಹಂತದ ಸೇವಕಗಳು, ಅರ್ಥಾಶ್‌-ಮಾಂಸಾಹಾರಿ ಜೀವಿಗಳಲ್ಲಿ (ಕಾರ್ನಿ ' 


ವೋರ್ಸ್‌) ಅತ್ಯಲ್ಪ ಶಕ್ತಿ ಉತ್ಪಾದನಾಸಾಮರ್ಥ್ಯ ಕಂಡುಬರುತ್ತದೆ. 

3) ಜೀವ ಸಮುಚ್ಚಯದ ಗೋಪುರಾಕೃತಿ: ಯಾವುದೇ ಒಂದು 
ಸಮಗ್ರ ಜೀವ ಸಮೂಹ ಅಥವಾ ಸಮುಚ್ಚಯದಲ್ಲಿ ಹಾಗೊ ವಿವಿಧ ಆಹಾರ ಹಂತಗಳ 
ಮಟ್ಟದಲ್ಲಿ ಕಂಡುಬರುವ ನಿರ್ಜೀವ ವಸ್ತುಗಳ ಒಟ್ಟು ಮೊತ್ತಕ್ಕೆ ಫಸಲು (ಸ್ಯಾಂಡಿಂಗ್‌ 


ಕ್ರಾಪ್‌) ಎನ್ನುವುದುಂಟು. ಅದನ್ನು ಒಂದು ನಿರ್ದಿಷ್ಟ ಕ್ಷೇತ್ರ ಘಟಕಕ್ಕೆ ಅನುಗುಣ 


ವಾಗಿ ಸಂಖ್ಯೆ ಇಲ್ಲವೆ ತೂಕದ ಪ್ರಮಾಣದಲ್ಲಿ ವಿವರಿಸಬಹುದು. ಹೀಗೆ ನಿಂತ ಫಸಲು 


ಅಥವಾ ಜೀವಿಗಳಿಗೆ ಜೀವ ಸಮುಚ್ಚಯ ಅಥವಾ ಜೀವರಾಶಿ (ಬಯೊಮಾಸ್‌) ' 


N 


ಚಿತ್ರ 3. ಭೂ ಪರಿಸರ ಸನ್ನಿವೇಶದಲ್ಲಿ ಜೀವಸಮೂಹಗಳ ಗೋಪುರಾಕೃತಿ. 


1. ಸ್ವಯಂ ಪೋಷಕಗಳು 2. ಸಸ್ಯಾಹಾರಿಗಳು. 3. ಮೊದಲ ಹಂತದ ಮಾಂಸಾಹಾರಿಗಳು 
4. ಎರಡನೆ ಹಂತದ ಮಾಂಸಾಹಾರಿಗಳು 5, ಮೂರನೆ ಹಂತದ ಮಾಂಸಾಹಾರಿಗಳು 
6.  ಜೀವಸಮೂಹಗಳ ನಷ್ಟ ಅಥವಾ ಹಾನಿ, ಅಥವಾ ಕ್ಷೀಣತೆ 


ಪರಿಸರ ಸಂಬಂಧಿ ಗೋಪುರಾಕೃತಿಗಳು ೪೯ 


ಎಂತಲೂ ಹೇಳಲಾಗುತ್ತದೆ, ಈ ಜೀವರಾಶಿಯನ್ನು ಸಜೀವವಾಗಿದ್ದಂತೆಯೇ ತೂಕ 
ಮಾಡಿಯೋ, ಇಲ್ಲವೆ ಅದನ್ನು ಒಣಗಿಸಿ ಸುಟ್ಟು ಬರುವ ಬೂದಿಯನ್ನು ತೂಕ 
ಮಾಡಿಯೋ (ಡ್ರೈ ವೈಟ್‌), ಇಲ್ಲವೆ ಅದರಲ್ಲಿರುವ ಕರುಕು ಅಥವಾ ಇಂಗಾಲಾಂಶ 
ವನ್ನು ತೂಕಮಾಡಿಯೋ, ಇಲ್ಲವೆ ಜೀವಿಯ ದೇಹದಲ್ಲಿದ್ದ ಆಹಾರಾಂಶಗಳ ಕ್ಯಾಲೊರಿ 
ಪ್ರಮಾಣದಲ್ಲಿಯೋ ಮಾಪನಮಾಡಬಹುದು, ಈ ಜೀವ ಸಮುಚ್ಛಯ ಅಥವಾ 
' ಜೀವರಾಶಿಗಳಲ್ಲಿ ಅಪಾರ ಸುಪ್ತ ಶಕ್ತಿ ಇರುವುದರ ಜತೆಗೆ, ಅವು ದೈಹಿಕವಾಗಿ ಏರಿಳಿಕೆ 
' ಹೊಂದುವಾಗ ಅವುಗಳ ವಿರುದ್ಧ ಉಂಟಾಗುವ ಪ್ರತಿರೋಧಶಕ್ತಿಯಿಂದಾಗಿ, ಆಂತಹ 
ಜೀವಿಗಳು "ಬಫಂ್‌' ಗಳಂತೆಯೂ ಕಾರ್ಯಮಾಡುತ್ತವೆ. ಮೇಲಾಗಿ ಜೀವಿಗಳಿಗೆ 
ಸ್ಥಳಾವಕಾಶ ಅಥವಾ ಆ ವಾಸ ಸ್ಥಾನವನ್ನು ಒದಗಿಸುವುದರಲ್ಲಿ ಮಹತ್ವದ ಪಾತ್ರ 
ಕಂಡುಬರುತ್ತದೆ. ಉದಾ: ಒಂದು ಅರಣ್ಯ ಪ್ರದೇಶದಲ್ಲಿ ಮರಗಳು ಆಹಾರ ಅಥವಾ 
ಉರುವಲನ್ನು ಒದಗಿಸುವ ರೂಪದಲ್ಲಿ ತಮ ಶಕ್ತಿಸಾಮರ್ಥ್ಯ ಪ್ರದರ್ಶನ ಮಾಡುವು 
ವಲ್ಲದ್ದೆ ಆ ಮರಗಳು ಅಲ್ಲಿನ ಸನ್ನಿವೇಶದ ವಾಯುಗುಣವನ್ನು ಬದಲಾಯಿಸುವುದರ 
' ಇತೆಗ್ಗೆ ಪಶು-ಪಕ್ಷಿ-ಪ್ರಾಣಿ-ಮಾನವರಿಗೆ ನೆರಳು-ಆಶ್ರಯವನ್ನೂ ಒದಗಿಸುತ್ತವೆ. 
ಒಂದೆ ಸೂಚಿಸಿದ ಗೋಪುರಾಕೃತಿಗಳಲ್ಲಿ ಇರುವಂತೆ ಇಲ್ಲಿಯೂ ಕೆಳಗಿನ ಆಹಾರ 
ಹಂತದಿಂದ ಮೇಲಿನ ಆಹಾರ ಹಂತದವರೆಗೆ ಹೋದಂತೆಲ್ಲ ಜೀವರಾಶಿಯ ಹಾನಿ 
' ಅಥವಾ ಹ್ರಾಸ ಅಥವಾ ಇಳಿಮುಖ ಕಂಡುಬರುತ್ತದೆ. ಭೂಪರಿಸರ ಸನ್ನಿವೇಶದಲ್ಲಿ 
ಸಸ್ಯಗಳ ಜೀವರಾಶಿ ಮೊತ್ತ ಸಾಮಾನ್ಯವಾಗಿ ಅತ್ಯಧಿಕವಾಗಿರುವುದುಂಟು. ಅತ್ಯಂತ 
ಕೆಳಮಟ್ಟದ ಆಹಾರ ಹಂತದಲ್ಲಿ ಹಸಿರು ಸಸ್ಯಗಳೇ ಜಾಸ್ತಿ, ಅವು ಸ್ವಯಂ ಪೋಷಕ 
ಗಳಾಗಿದ್ದು (ಆಟೊ ಟ್ರೋಪ್ಸ್‌), ಉತ್ಪಾದಕಗಳಾಗಿಯೂ (ಸ್ರೊಡ್ಯೂಸರ್ಸ್‌) ಇರು 
ತ್ತವೆ. ಅದಕ್ಕೆ ಮೇಲಿನ ಎರಡನೆಯ ಆಹಾರ ಹಂತದಲ್ಲಿ ಅನುಕ್ರಮವಾಗಿ ಮೂಲ 
ಸೇವಕಗಳು (ಪ್ರೈಮರಿ ಕನ್‌ಸ್ಕೂಮರ್ಸ್‌) ಅಥವಾ ಸಸ್ಯಾಹಾರಿಗಳು (ಹರ್ಬಿ 
ವೋರ್ಸ್‌) ಇರುತ್ತವೆ, ಮೂರನೆಯ ಆಹಾರ ಹಂತದಲ್ಲಿ ಮೊದಲ ಹಂತದ ಮಾಂಸಾಹಾರಿ 
ಗಳೂ (ಪ್ರೈಮರಿ ಕಾರ್ನಿವೋರ್ಸ್‌) ನಾಲ್ಕನೆಯ ಆಹಾರ ಹೆಂತದಲ್ಲಿ ಎರಡನೆಯ 
ಹೆಂತದ (ಮಜಲು) ಮಾಂಸಾಹಾರಿಗಳು (ಸೆಕೆಂಡರಿ ಕಾರ್ನಿವೋರ್ಸ್‌), ಐದನೆಯ 
ಅಹಾರ ಹಂತದಲ್ಲಿ ಮೂರನೆಯ ಮಜಲಿನ (ಹಂತ) ಮಾಂಸಾಹಾರಿಗಳೂ (ಟರ್ಷಿಯರಿ 
" ಕಾರ್ನಿವೋರ್ಸ್‌) ಕಂಡುಬರುತ್ತವೆ. 
ಆದರೆ ಜಲಸನ್ನಿವೇಶ ಪರಿಸರದಲ್ಲಿ (ಕೊಳ ಸರೋವರ ಇತ್ಯಾದಿ) ಅತ್ಯಂತ 
ಕೆಳಮಟ್ಟದ ಅಹಾರ ಹೆಂತದಲ್ಲಿ ಜೀವಿಗಳು ಸಸ್ಯಪ್ಸವಕಗಳಾಗಿಯೂ (ಫೈಟೊ 
- ಪ್ಲಾಂಕ್ಟಾನ್‌) ಇರುವುದುಂಟು. ಅದರ ಮೇಲಿನ ಆಹಾರ ಹಂತದಲ್ಲಿ ನೀರಿನೊಳಗೆ 
ಮಣಿ ನಲ್ಲಿ ಬೆಳೆಯುವ ಸಸ್ಯಗಳೂ ಇರುತ್ತವೆ. ಮೂರನೆಯ ಆಹಾರ ಹಂತದಲ್ಲಿ ನೀರಿನ 
ಕೆಳಭಾಗದಲ್ಲಿ ಜೀವಿಸುವ ಕೆಲವು ಸೂಕ್ಷ್ಮ ಪ್ರಾಣಿಜೀನಿಗಳೂ ನಾಲ್ಕನೆಯ ಆಹಾರ 
ಹಂತದಲ್ಲಿ ಪ್ರಾಣಿರೂಪದ ಪ್ಲವಕಗಳೂ (ಜೂಪ್ಲಾ 3೦ಕ್ಕಾನ್‌) ಐದನೆಯ ಆಹಾರ 
4 


ನಿಜಾ ನ ಕರ್ಣಾಟಕ 
೫೦ 0 eR 


ಹೆಂತದಲ್ಲಿ ಮೀನುಗಳೂ ಅನುಕ್ರಮವಾಗಿ ಇರುವುದು ಗೋಚರವಾಗುತ್ತದೆ. ಈ 

ಭೂಪರಿಸರ ಮತ್ತು ಜಲಸರಿಸರ ಸನ್ನಿವೇಶಗಳೆರಡರಲ್ಲಿಯೂ ಕೆಳಮಟ್ಟದ ಆಹಾರ ' 

ಹಂತದಿಂದ ಮೇಲ್ಮಟ್ಟದ ಅಥವಾ ಮಜಲಿನ ಆಹಾರ ಹಂತದವರೆಗೆ ಹೋದಂತೆಲ್ಲ ಜೀವ 
ಅ. 

ಸಮುಚ್ಚಯ ಅಥವಾ ಜೀವರಾಶಿಯ ಪ್ರಮಾಣವು ಹಂತಹಂತವಾಗಿ ಇಳಿಮುಖವಾಗಿ | 

ಗೋಪುರಾಕೃತಿ (ಪಿರಮಿಡ್‌) ರೂಪ ತಾಳುವುದುಂಟು. 


ಚಿತ್ರ 4 ಒಂದು ಕೊಳದಂತಹ ಪರಿಸರ ಸನ್ನಿವೇಶದಲ್ಲಿ ಜೀವಸಮೂಹಗಳ ಗೋಪುರಾಕೃತಿ. 

್ಲವಕಗಳು) 2. ನೀರಿನಲ್ಲಿ ಕೆಳಗಿನ ಸಸ್ಯಜೀವಿಗಳು | 

3. ನೀರಿನಲ್ಲಿ ಕೆಳಗಿನ ಪ್ರಾಣಿಜೀವಿಗಳು 4. ಜೂಪ್ಲಾಂಕ್ಟಾನ್‌ (ಪ್ರಾಣಿ ತರಹದ ಪ್ಲವಕಗಳು) ' 
5. ಮೀನುಗಳು. 6. ಜೀವಸಮೂಹಗಳ ನಷ್ಟ ಅಥವಾ ಹಾನಿ, ಅಥವಾ ಕ್ಷೀಣತೆ | 


ತ್ನ್ನ ಫೈಟೊ ಪ್ಲಾಂಕ್ಟಾನ್‌ (ಸಸ್ಯ ತರಹ 


[| 
it 


ಪರೋಪಜೀವಿಗಳಲ್ಲಿ (ಪ್ಯಾರಾಸೈಟ್ಸ್‌) ಮಾತ್ರ ಈ ಗೋಪುರಾಕೃತಿಯ ; 
ಪರಸ್ಪರ ಸಂಬಂಧಗಳನ್ನು ಗಮನಿಸಿದರೆ ಸಜೀವರಾಶಿ ಸಮೂಹಗಳಲ್ಲಿ ಕಂಡುಬರುವ ' 
ಪರಿಸ್ಥಿತಿಯ ತದ್ವಿರುದ್ಧವಾಗಿರುವುದು ಕಂಡುಬರುತ್ತದೆ. ಇದಕ್ಕೆ ಕಾರಣವೇನೆಂದಕೆ- | 
ಪರೋಪಜೀವಿಗಳು ತಮ್ಮ ಆಶ್ರಯಜೀವಿಗಳಿಗಿಂತ ಸಣ್ಣವೂ, ಸೂಕ್ಷ್ಮವೂ ಆಗಿರುತ್ತವೆ. , 
ಅಂದಮೇಲೆ ಸೂಕ್ಷ್ಮಾತಿಸೂಕ್ಷ್ಮ ಪರೋಪಜೀವಿಗಳು ಸಹಜವಾಗಿಯೇ ಇತರೆಲ್ಲ. 
ಆಶ್ರಯ ನೀಡುವ ಜೀವಿಗಳಿಗಿಂತ (ಸ್ವಯಂಪೋಷಕ ಜೀವಿಗಳು) ಅತ್ಯಂತ ಕರಿಯವೂ, | 
ಕಣ್ಣಿಗೆ ಗೋಚರಿಸಲಾರದವೂ ಆಗಿದ್ದು ಅತ್ಯಲ್ಪ ಆಹಾರ ಸೇವಕಗಳ್ಕೂ ಇಲ್ಲವೆ. 
ಅತ್ಯಲ್ಪ ಆಹಾರ ಉತ್ಪಾದಕಗಳಾಗಿರುವುವು. 


ವೆಂಕಬೇಶಮೂರ್ತಿ* 


ಗಣಿತ ಮೇಧಾವಿ ಶ್ರೀನಿವಾಸರಾಮಾನುಜನ್‌ 
ಒಂದು ಪ್ರಹಸನ ' 


ದೃಶ್ಯ ಡೆ 

4 ಇಪ್ಪತ್ತನೇ ಶತಮಾನದ ಗಣಿತಕೌತುಕ ” ಎಂದು ಪ್ರಸಿದ್ಧರಾದ 
ಶ್ರೀನಿವಾಸರಾಮಾನುಜನ್‌ರು ಜನಿಸಿದ್ದು ಕ್ರಿ.ಶ. 1887 ರ ಡಿಸೆಂಬರ್‌ 22ರ 
ಗುರುವಾರ. ಅವರ ತಾಯಿಯ ತೌರುಮನೆಯಾದ ತಮಿಳುನಾಡಿನ ಈರೋಡಿ 
ನಲ್ಲಿ. ರಾಮಾನುಜನ್‌ರ ತಂದೆ ಕುಪ್ಪು ಸ್ವಾಮಿ ಶ್ರೀನಿವಾಸ ಅಯ್ಯಂಗಾರ್‌, 
ಒಂದು ಬಟ್ಟಿಯಂಗಡಿಯಲ್ಲಿ (ಕುಂಭಕೋಣ) ಕಿರಿಯ ಕಾರಕೂನ, ತಾಯಿ 
..., ಕೋಮಲಾತ್ತುಂಬಾಳ್‌, ಸಾಧ್ವಿ, ವ್ಯವಹಾರಚತುರೆ, ನಾಮಕ್ಕಲ್‌ 
ನಾಮಗಿರೀ ದೇವತೆಯ ಪರಮಭಕ್ಕೆ. ರಾಮಾನುಜನ್‌ ಜನಿಸಿದುದು 
ನಾಮಗಿರಿ ದೇವತೆಯ ಅನುಗ್ರ ಹದಿಂದಲೇ ಎಂಬುದು ಆಕೆಯ ನಂಬುಗೆ, 
ಬಡತನದ ಸಂಸಾರವನ್ನು ತೂಗುತ್ತಿದ್ದ ಗೃ ಜಣಿ, 


ರಾಮಾನುಜನ್‌ರ ಪ್ರತಿಭೆ, ಪ ಪ್ರಾಥಮಿಕಶಾಲಾ ಸರೀಕ್ಷೆಗಳಲ್ಲಿಲ್ಲಾ 
ಪ್ರಥಮದರ್ಜೆಯಲ್ಲಿಯೇ ತೀರ್ಗಡೆಯಾಗುತ್ತಿದ್ದುದರ ಮೂಲಕ ಪ್ರಕಟ 
ವಾಯಿತು. ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ಸಂಖ್ಯೆಗಳೊಡನೆ (ಅಪಾರ 

| ಶ್ರದೆ ಯಿಂದ) ಆಟವಾಡುವುದು ಒಂದು ಹವ್ಯಾಸ, ಚಿಕ್ಕಂದಿನಲ್ಲೇ ಮಾಯಾ 
& ಚೌಕ ಗಣಿತಶ್ರೇಣಿಗಳು ಮುಂತಾದ ಗಹನ ವಿಚಾರಗಳನ್ನು ಕಲಿತರು. 
ಲೋನಿಯವರ ತ್ರಿಕೋನಮಿತಿಯ ಎರಡನೇ ಭಾಗದಲ್ಲಿರುವ ಸಮಸ್ಯೆ ಗಳ 
ನ್ನೆಲ್ಲಾ ಸ್ವಂತ ಪ್ರಯತ್ನದಿಂದ ಬಿಡಿಸಿದುದಲ್ಲದೆ, ಕಾಲೇಜು ವಿದ್ಯಾರ್ಥಿಗಳಿಗೆ 
ಗಣಿತ ದಲ್ಲಿ ಬರುವ ಸಂಶಯಗಳನ್ನೂ ನಿವಾರಿಸಿ ಸಹಾಯಮಾಡುತ್ತಿ, ದ್ದರು. 

Sin A ಮತ್ತು €೦s ಗಡಿಗಳನ್ನು ಅನಂತ ಶ್ರೇಣಿಗಳನ್ನಾಗಿ ಸ್ವಪ್ರ ಯತ್ನ 


* ಗಣಿತ ಅಧ್ಯಾಪಕ ಸೈನಿಕ್‌ ಶಾಲೆ, ಅಮರಾವತಿ ನಗರ, ಕೊಯಮುತ್ತೂರು ಜಿಲ್ಲೆ 
> ಲ ] 
(ತಮಿಳುನಾಡು), 


೫೨ 


ಸತ್ಯಪ್ರಿಯ : ಪೂಷನ್ನೇಕರ್ಷೇ ಯಮಸೂರ್ಯ ಪ್ರಾಜಾಪತ್ಯ 


ವಿಜಾನ ಕರ್ಣಾಟಕ | 
ಇ 1, 


ದಿಂದ ನಿರೂಪಿಸಿ, ಸಲಹೆ ವಿಮರ್ಶೆಗಳಿಗಾಗಿ ತಮ್ಮ ಗಣಿತ ಉಪಾಧ್ಯಾಯರಿಗೆ ' 


ತೋರಿಸಿದರು. | 

ಆಗ ಕುಂಭಕೋಣದ ಪುರಪ್‌ _ಢಶಾಲೆಯಲ್ಲಿ ವ್ಯಾಯಾಮ ಶಿಕ್ಷಕ ' 
ರಾಗಿದ್ದು, ತಮ್ಮ ಅಲೌಕಿಕ ಅಧ್ಯಾತ್ಮ ನಂಬುಗೆಗಳಿಂದ " ಹುಚ್ಚ 'ನೆಂದು ' 
ಕುಖ್ಯಾತರಾಗಿದ್ದ, ಸತ್ಯಪ್ರಿಯರಾಯರು, ರಾಮಾನುಜನ್‌ರಿಗೆ ಗೆಳೆಯ, 
ಗುರು ಮತ್ತು ದಾರ್ಶನಿಕ. 


೫ ಹ ಕ ೫ 
“ಅಧ್ಯಾತ್ಮದಗಣಿತ ಪ್ರಖರ ಬೆಳಕಿನಲಿ 


ಗಣಿತ ಮೂಲವನರಿವ ಬಯಕೆ ಕಿರಿಮನದಿ” ' 


ಸಮಯ : ಪ್ರಾತಃಕಾಲ 
4 

[ಕುಂಭಕೋಣಂನ ಕಾವೇರಿನದಿಯ ತೀರ. ಮರಳ ಹರವಿನಲ್ಲಿ, (ಆಗ : 
ತಾನೇ ಮಿಂದು), ಶಿಖೆಯನ್ನು ಒರೆಸಿಕೊಳ್ಳುತ್ತಾ, ಒದ್ದೆ ತುಂಡುಬಟ್ಟೆ ಯನ್ನು" 


ಉಟ್ಟ ಸತ್ಯಪ್ರಿಯರಾಯರು ಸೂರ್ಯನನ್ನು ದಿಟ್ಟಿಸುತ್ತಾ ಗಂಭೀರವಾಗಿ ! 
ಕಂಚಿನಕಂಠದಿಂದ ರಾಗವಾಗಿ ಕೆಳಗಿನ ಶ್ಲೋಕವನ್ನು ಹೇಳುತ್ತಿದ್ದಾರೆ]. ' 


ವ್ಯೂಹರಶ್ಮೀನ್‌ ಸಮೂಹತೇಜಃ | 

[ಅಷ್ಟರಲ್ಲಿ ಶಿಖೆ, ತಿರುನಾಮಗಳಿಂದ ಕೂಡಿದ; ಕೋಟನ್ನು ಮಾತ್ರ 
ಧರಿಸಿ, ತುಂಡು ಪಂಜೆಯನ್ನು ಉಟ್ಟ ; ಕರಿಯ ರಾಮಾನುಜನ"ನು ಬಂದು ' 
ಇವರ ಬಳಿ ನಿಲ್ಲುತ್ತಾನೆ. ಗೌರವದಿಂದ ಇವರನ್ನು ನೋಡುತ್ತಾನೆ. ಇವನು ' 
ಬಂದುದನ್ನು ಗಮನಿಸಿದ ರಾಯರು ಶ್ಲೋಕವನ್ನು ಪೂರ್ಣವಾಗಿ ಹೇಳುತ್ತಾ ಕ್ಷ | 
ರಾಮಾನುಜನ್‌ನ ಕಂಕುಳಲ್ಲಿ ಒಂದು ದೊಡ್ಡ ಕಾಗದದ ಸುರುಳಿ ಇದೆ] ಗೆ 


ಯತ್ತೇರೂಪಂ ಕಲ್ಯಾಣಿತಮಂತೆತ್ತೇಪಶ್ಯಾಮಿ 

(ಗಟ್ಟಿಯಾಗಿ ನಕ್ಳು) ರಾಮು, ನಮ್ಮ ಪೂರ್ವಿಕರು ಸ್ವಾಭಾವಿಕವಾಗಿ ' 
ಪ್ರಕೃತಿಯ ಆರಾಧಕರು, ದಿನದಿನವೂ ಅವರು ಕಾಣುತ್ತಿದ್ದ ಸೂರ್ಯ, ' 
ಅವರು ಆರಾಧಿಸಿದ ಮೊದಲ ದೈವ. ಈ ಶ್ಲೋಕ ಸೂರ್ಯದೇವನಿಗೆ ಅವರು ' 
ನೀಡಿದ ಹೊಗಳಿಕೆ (ವಿವರಿಸುವರಂತೆ). ಕೇಳು ರಾಮು ಪ್ಯೂಷನ್‌ - ಜಗ | 
ತ್ಪಾಲಕ, ಏಕಾರ್ನೇ ಏಕಾಂಗಿಯಾಗಿ ಚಲಿಸುವವ, ಯಮ ಇ ನಿಯಂತ್ರಕ. 
ಸೂರ್ಯ - ಗ್ರಾಹಕ, (ಹುಚ್ಚು ಹುಚ್ಚಾಗಿ ನಕ್ಕು) ಹೌದು ರಾಮು ಸೂರ್ಯ ' 
» #8 

ನೆಂದರೆ ಗ್ರಾಹಕ, ಎಲ್ಲ ಶಕ್ತಿಗಳನ್ನೂ ತನ್ನಲ್ಲಿಯೇ ಅಡಗಿಸಿಟ್ಟ ರುವುದರಿಂದ y 


ಯೋಸಾವಸೌಪುರುಷಃಸೋೊಹಮಸ್ಮಿ ॥ 


ಗಣಿತ ಮೇಧಾನಿ ಶ್ರೀನಿನಾಸರಾಮಾನುಜನ್‌ ಜತ್ಲಿ 


ಅವನು ಸರ್ವಗ್ರಾಹಕ ನೋಡಿದೆಯಾ, ನಮ್ಮ ಉಪನಿಷತ್ತುಗಳು ನೂತನ 
ಭಾವನೆಗಳಿಗೆ ಆಗರ. (ಮತ್ತೆನಕ್ಕು) ಇದು ಈಶೋಪನಿಷತ್ತಿನಲ್ಪದೆ, ರಾಮು, 


 ಕಾಮಾನುಜನ್‌ : (ನಮ್ರತೆಯಿಂದ) ನೆನ್ನೆಯದಿನವೂ ಕನಸಿನಲ್ಲಿ ಸಂಖ್ಯೆಗಳನ್ನೇ ಕಂಡೆ. 
ಅವುಗಳ ಅನೇಕ ಗುಣಗಳು ತಾವಾಗಿಯೇ ಕಣ್ಣ ಮುಂದೆ ಕಾಣಿಸಿಕೊಂಡವು. 


 ಸತ್ಯಪ್ರಿಯ: (ಅವನನ್ನು ಅಭಿಮಾನದಿಂದ ತಟ್ಟಿ) ನಿಜವಾಗಿಯೂ! (ಗಂಭೀರವಾಗಿ) 
ನಿನ್ನ ಕನಸು, ನೀನು ಗಣಿತದಲ್ಲಿ ಇಟ್ಟಿರುವ ಅನನ್ಯ ಶ್ರದ್ಧೆಗೆ ಒಂದು 
ರುಜುವಾತು. (ಹುಚ್ಚು ಹುಚ್ಚಾಗಿ ನಕ್ಕು) 'ಏಕಚಿತ್ತತೆ! ತನ್ಮಯತೆ! 
(ನಕ್ಕು) ಏಕಚಿತ್ತತೆ, ತನ್ಮಯತೆ! (ಗಂಭೀರವಾಗಿ ಪಿಸುಗಟ್ಟುತ್ತಾ) ಏಕ 
ಚಿತ್ಕತೆ ತನ್ಮಯತೆಗಳಿಂದ ಮನಸಾರ ಬಯಸಿದ ಬಯಕೆಗಳೆಲ್ಲದರ ಕೈವಶ. 
ಕಿರ್‌ ಶ್‌ ೆಿಕಟಿತ್ತನಾಗು, 5ನ. ತನ್ಮಯವಾಗು, 


[ಹೀಗೆ ಹೇಳಿ ಸತ್ಯಪ್ರಿಯರಾಯರು ಸೂರ್ಯನನ್ನೇ ನೋಡುತ್ತಾ 
ಧ್ಯಾನಸ್ಥರಾಗುತ್ತಾರೆ. ಕಿರಿಯ ರಾಮಾನುಜನ್‌ ಭಯವಿಸ್ಮಯಗಳಿಂದ 
ಅವರನ್ನು ಒಮ್ಮೆ ನೋಡಿ ತಾನೂ ಧ್ಯಾನಸ್ಥ ನಾಗುತ್ತಾ ನೆ. ಅವನ ಗೆಳೆಯ 
ರಾಜಗೋಪಾಲಾಚಾರಿ ಮತ್ತು ಸುಬ್ರಮ್ಹಣ 3° ತಮ್ಮ ಮಾತಿನಲ್ಲೇ 
ಮುಳುಗಿರುವುದರಿಂದ ಇವರುಗಳನ್ನು ಗಮನಿಸದೇ ಮಾತನಾಡುತ್ತಲೇ 
ಪ್ರವೇಶಿಸುತ್ತಾರೆ] 

ಸುಬ್ರಮಣ್ಯ : ಯಾರು ಏನೇ ಹೇಳಿದರೂ ನಾನುಮಾತ್ರ ಒಸ್ಸೋಲ್ಲ. ರಾಮಾನುಜನ್‌ 
ಒಬ್ಬ ಮೇಧಾವಿ. ಅವನು ಕಾಲೇಜು ಹುಡುಗರಿಗೂ ಲೆಕ್ಟ ಹೇಳಿಕೊಡು 
ತ್ರಿದ್ದುದನ್ನು ನಾನು ಕಣ್ಣಾರೇ ಕಂಡಿದೀನಿ. 

[ಅಷ್ಟ ರಲ್ಲಿ ರಾಜಗೋಪಾಲಾಚಾರಿಯು ಸತ್ಯಪ್ರಿಯ, ರಾಮಾನುಜನ್‌ 
ರನ್ನು ಗಮನಿಸುತ್ತಾನೆ] 


ಠಾ. ಚಾರಿ: (ಪಿಸುಗುಟ್ಟುತ್ತಾ) ಶ್‌... ಅಲ್ಲಿ ನೋಡು ರಾಮು ಇಲ್ಲಿಯೂ ಆ 
; ಹುಚ್ಚನ ಜೊತೇಲಿ ನಿಂತಿದಾನೆ. ಅವರಿಬ್ಬರಿಗೂ ಈ ಪ್ರಪಂಚದ ಅರಿವೇ 
ಇದ್ದಂತೆ ಇಲ್ಲ. 


ಸುಬ್ರಮಣ್ಯಂ: (ಆತಂಕದಿಂದ) ಇದು ಯಾಕೋ ಮಿತೀಮೀರ್ತು ! ರಾಮೂ ಇವರ 
ಜೊತೇಲಿ ತಿರುಗೋದನ್ನು ಹೇಗಾದರೂ ಬಿಡಿಸಬೇಕು. ಇಲ್ಲದೇ ಇದ್ದರೆ ಈ 
ಅರೆಹುಚ್ಚರು ರಾಮೂನೂ ಕೆಡಿಸಿಬಿಡುಶ್ಶ್ಕಾರೆ. 

ರಾ. ಚಾರಿ: ಇದರಿಂದಲೇ, "ರಾಮೂ ಬುದ್ಧಿವಂತ' ಅಂತ ಆ ರಾಜಗೋಪಾಲ್‌ 


ಒಪ್ಪುತಾ ಇಲ್ಲ. 


೫೪ ವಿಜ್ಞಾನ ಕರ್ಣಾಟಕ 


ಸುಬ್ರಮಣ್ಯಂ : (ತಿರಸ್ಕಾರದಿಂದ) ಆ ಜಂಭದಕೋಳೀ ತಾನೇ! ಅವನೊಬ್ಬ 

ರಾ. ಚಾರಿ: (ಅವನ ಕಿವಿಯಲ್ಲಿ ಪಿಸುಗುಟ್ಟುತ್ತಾ ಏನನ್ನೋ ತಿಳಿಸಿ) ಈ ಸಮಸ್ಯೇಗೆ 
ರಾಮಾನುಜನ್‌ ಉತ್ತರ ಹೇಳಿಬಿಟ್ರಿ, ರಾಜಗೋಪಾಲ್‌ “ರಾಮೂ ಬುದ್ಧಿ 
ವಂತ” ಅಂತ ಒಪ್ಪುತಾನಂತೆ. 


[ ಅಷ್ಟರಲ್ಲಿ ಸತ್ಯಪ್ರಿಯರ ಹುಚ್ಚು ಹುಚ್ಚಾದ ನಗು ಇಬ್ಬರನ್ನೂ ದಿಗಿಲು | 


ಗೊಳಿಸುತ್ತದೆ. ಅವರುಗಳು ಹಿಂದೆ ಸರಿಯುತ್ತಾರೆ] 


ಸತ್ಯಪ್ರಿಯ : ರಾಮು, “ ಏಕಚಿತ್ತತೆಯಿಂದ ಮಾಡುವ ಧ್ಯಾನಮಾತ್ರ, ನಿತ್ಯಸತ್ಯ ' 


ವನ್ನು ತಿಳಿಯಲು ಇರುವ ಏಕೈಕ ಮಾರ್ಗ; 
ರಾಮಾನುಜನ್‌ : ನಿತ್ಯಸತ್ಯ ಅಂದರೆ ಏನು ಗುರುಗಳೇ? 


ಸತ್ಯಪ್ರಿಯ : (ಗಂಭೀರವಾಗಿ) ತರ್ಕ ವಾಗ್ರಾದಗಳಿಗೂ ನಿಲುಕದೇ ಇರುವಂಥ ವಿಷಯ 


ಗಳು ಹಲವಾರು, (ಪಿಸುಗುಟ್ಟಿ) ಅವುಗಳಿಗೆ ಉತ್ತರ ನಿನ್ನಲ್ಲೇ ಇದೆ. (ನಕ್ಕು) ' 
ನಿನ್ನ ಮನಸ್ಸಿನಲ್ಲೇ ಇದೆ. (ಜೋರಾಗಿ ನಕ್ಕು) ಅದು ನಿನ್ನ ಮನಸ್ಸೇ | 
ಕಲ್ಪಿಸುವ ಕಲ್ಪನೆ. (ಹುಚ್ಚು ಹುಚ್ಚಾಗಿ ನಕ್ಕು) ಕಲ್ಪನೆ! ಕಲ್ಪನೆ! ಎಲ್ಲವೂ 1 


ಕಲ್ಪನೆಯೇ \ 


ರಾಮಾನುಜನ್‌ : ನಮ್ಮ ಅಮ್ಮ ನಾಮಕ್ಸುಲ್‌ ನಾಮಗಿರೀನೆ ನಿತ್ಯಸತ್ಯ ಅಂತಾಳೆ. 


ಶಕ್ತಿ ದೇವತೇನ ಪೂಜಿಸೋದ್ರಿಂದ್ಲೇ ಮುಕ್ತೀಸಿಗೋದಂತೆ! 


ಸತ್ಯಪ್ರಿಯ : (ಗಹಗಹಿಸಿನಕ್ಕು) ನಾಮಗಿರಿ ದೇವತೆ? ಏಕಚಿತ್ತ ತೆಯಿಂದ ಆರಾಧಿಸಲು ' 
ನಾವೇ ಕಲ್ಪಿಸಿದ ಒಂದು ರೂಪ! (ಪಿಸುಗಟ್ಟುತ್ತಾ) ರಾಮು, ಕತ್ತಲೆ 
ಮನೆಯಲ್ಲಿ ಒಂಟಿಯಾಗಿ ಇರುವವನ ಮನಸ್ಸಿಗೆ ಅವ್ಯಕ್ತಭಯ ಹೊಕ್ಕು, ' 
ಅವನ ಸುತ್ತಲೂ ಯಾವುದೋ ಕರಾಳಮರ್ಮ ಆವರಿಸುತ್ತಿರುವಂತೆ ಆಗಿ ' 
ಭಯಪಡ್ತಾನೆ. ಆಗ ಅವನು ಒಂದು ದೀಪದ ಹಣತೆಯನ್ನು ಹಚ್ಚಿದರೆ ಬ 


ಅದರ ಬೆಳಕಿನಲ್ಲಿ ಅವನ ಭಯವೆಲ್ಲಾ ಮಾಯವಾಗುತ್ತೆ (ಗಟ್ಟಿಯಾಗಿ ನಕ್ಕು) 


ಪ್ರಸಂಚದಲ್ಲಿರೋ ಎಲ್ಲಾ ಮತಗಳೂ, ಕತ್ತಲೆಕೋಣೆಯಲ್ಲಿದ್ದವನು ಹಚ್ಚಿದ. 


ದೀಪದ ಹಣತೆಯಂತೆ, ಮಾನವ ನಿರ್ಮಿತ, (ಮತ್ತೆ ನಿಸುಗುಟ್ಟಿ) ಎಲ್ಲಾ 
ಮತಗಳಿಗೂ ಕೆಲವೇ ನಿತ್ಯಸತ್ಯಗಳು ಅಂದರೆ ೩:10739 ಗಳೇ ಆಧಾರ. ಆದರೆ 
ಇವುಗಳೊಡನೆ ಕೆಲವು ಕಲ್ಪಿ ತಸತ್ಯಗಳೂ ಅಂದರೆ 70401೩00 ಗಳೂ ಸೇರಿ 


ಹೋಗಿವೆ, ಕಲ್ಪಿತಸತ್ಯಗಳಲ್ಲಿ ಕೆಲವು ಮಾನವಕುಲಕ್ಕೆ ಮಾರಕ. ಅವುಗಳನ್ನು. 


ಒರೆಹಚ್ಚಿ ನೋಡುವ ಅಧಿಕಾರ ಜನರಿಗಿರಬೇಕು. ಜನರನ್ನು ಒಲಿಸದ ಕಲ್ಪಿತ ; 


ಸತ್ಯಗಳೇ ಮತಗಳ ವಿಭಜನೆಗೆ ಕಾರಣ. (ಹುಚ್ಚುಹುಚ್ಚಾಗಿ ನಕ್ಕು): 


ಗಣಿತ ಮೇಧಾವಿ ಶ್ರೀನಿನಾಸರಾಮಾನುಜನ್‌ ೫೫ 


Axioms ನಿತ್ಯಸತ್ಯ . . . postulates ಕಲ್ಪಿತಸತ್ಯ . . . , Axioms 
acceptable ನಿತ್ಯಸತ್ಯ ಸರ್ವಗ್ರಾಹ್ಯ . . . Postulates acceptable only 
after verifying its utility ಅವಶ್ಯಕ ಕಲ್ಪಿತಸತ್ಯಗಳಿಗೆ ಮಾತ್ರ ಒಪ್ಪುಗೆ, 
(ಮತ್ತೆ ಹುಚ್ಚು ಹುಚ್ಚಾಗಿ ನಕ್ಕು) Axioms Postulates, ಓ, ಮತಗಳಿಗೂ 
ಗಣಿತದ ಬಂಧ, Axioms . . . Postulates (ಯಾರನ್ನೂ ಗಮನಿಸದೆ 
ಹುಚ್ಚು ಹುಚ್ಚಾಗಿ ಕೂಗುತ್ತಾ) ಕಲ್ಪಿತ ಸತ್ಯ... ನಿತ್ಯಸತ್ಯ (ನಿರ್ಗಮನ) 
ಕಲ್ಪಿತಸತ್ಯ .. . ನಿತ್ಯಸತ್ಯ . . , ಕಲ್ಪಿತಸತ್ಯ ಫಿತೃಸತ್ಯ (ನೇಸಧ್ಯದಿಂದ 
ಹುಚ್ಚು ಹುಚ್ಚಾದ ಕೂಗಾಟ ಕ್ರೀಣವಾಗುತ್ತದೆ) | 
[ರಾ. ಚಾರಿ ಮತ್ತು ಸುಬ್ರಮ್ಹಣ್ಯಂ ಸಾವರಿಸಿಕೊಂಡು ಸತ್ಯಪ್ರಿಯರು 
ಹೋದಕಡೆ ಭಯದಿಂದ ನೋಡಿ, ನಿಟ್ಟುಸಿರಿಟ್ಟು ಇನ್ನೂ ರಾಮಾನುಜನ್‌ 
ಸಮಾಧಿಸ್ಥ ವಾಗಿರುವುದನ್ನು ನೋಡುತ್ತಾರೆ. ] ಎ 


ಸುಬ್ರಮಣ್ಯಂ : (ರಾಮಾನುಜನ"ನನ್ನು ಮುಟ್ಟಿ) ರಾಮಾನುಜನ್‌ . , . ರಾಮಾ 
ನುಜನ್‌. 

ರಾಮಾನುಜನ್‌ : (ನಿಧಾನವಾಗಿ ಕಣ್ಣು ತೆರೆದು) ಎಂಥಾ ನೆಮ್ಮದಿ (ವ್ಯಥೆಯಿಂದ) ಎಷ್ಟು 
ಸುಖವಾಗಿದ್ದೆ. ನೀನು ಯಾಕೆ ನನ್ನನ್ನ ಎಬ್ಬಿ ಸಿದೆ, 


ಸುಬ್ರಮಣ್ಯಂ : ತಪ್ಪಾಯಿತು ರಾಮು (ಬೇಸರದಿಂದ) ನೀನು ಯಾಕೆ ಅಷ್ಟೊ ದು ಆ 
ಅರೆಹುಚ್ಚರನ್ನು ಹಚ್ಚಿಕೊಂಡಿದೀಯೋ, ನನಗಂತೂ ಅರ್ಥವಾಗ್ತಿಲ್ಲ. 
ಚ ಚ ನು 


ರಾವಾಾನುಜನ' : (ನೊಂದು) ಅವರನ್ನ ಏನಾದ್ರೂ ಅಂದ್ರೆ ನನ್ನನ್ನೆ ಅಂದಹಾಗೆ. 
ಅವರು ತುಂಬಾ ದೊಡ್ತವರು. 


ರಾ. ಚಾರಿ: ಅವನು ಏನೇನೋ ಹುಚ್ಚು ಹುಚ್ಚಾಗಿ ಹೇಳಾ, ಇದ್ರೆ, ನೀನು ಗಂಟಿಗಟ್ಲೆ 
ಕೇಳ್ತಾ ನಿಂತಿರ್ರೀಯಲ್ಲಾ ! ನಿನಗೆ ಅವನು ಏನೋ ಮಾಡಿಸಿಬಿಟ್ಟಿ ರಬೇಕು |! 

ರಾಮಾನುಜನ್‌ : (ವ್ಯಂಗ್ಯ) ಕತ್ತೇಗೇನುಗೊತ್ತು ಹತ್ತಿಕಾಳು ಗ 

ಸುಬ್ರಮ್ಹಣ್ಯಂ : ಹೋಗಲೀ ಬಿಡು ರಾಮು. (ಸ್ವಲ್ಪ ತಡೆದು) ಅಂದಹಾಗೆ, ಸ್ವಲ್ಪ 
ಲೆಕ್ಸ ಹೇಳಿಸ್ಫೊಳೋಣ ಅಂತ ನಾವಿಬ್ರೂ ನಿನ್ನ ಹತ್ತರಾನೇ ಬರಾ, ಇದ್ವು. 
ನೀನು ದಾರೀಲೇ ಸಿಕ್ಕಿದ್ದು ಒಳ್ಳೆಯದೇ ಆಯಿತು. 

ರಾಮಾನುಜನ್‌ : (ಉತ್ಸುಕತೆಯಿಂದ) ಯಾವಲೆಕ್ಟ ಹೇಳು. * 


ರಾ. ಚಾರಿ : (ಸುಬ್ರಮಣ್ಯಂಗೆ ಕಣ್ಣೂಮಿಟುಕೆಸಿ) ಓ ೫? y=1 ಮತ್ತು 
pd 11 ಆಗುವಂತೆ x ಮತ್ತು ) ನ ಬೆಲೆಯೇನು. (ಇಬ್ಬರೂ 
ಅರ್ಥಗರ್ಭಿತವಾಗಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ. ಅಷ್ಟರಲ್ಲೇ) 


೫೬ ವಿಜ್ಞಾನ ಕರ್ಣಾಟಕ 


ರಾಮಾನುಜನ್‌ : ನಿಮ್ಮ ಸಮಸ್ಯೆ /x1y 57 ಮತ್ತು AJYyFx=11 ಎಂಬ 
ಸಮೀಕರಣಗಳಿಗೆ xನ ಬೆಲೆ 9 ಮತ್ತು )ನ ಬೆಲೆ 4. 


ಸುಬ್ರಮಣ್ಯಂ : (ಉತ್ಸಾಹದಿಂದ) ನೋಡಿದ್ಯಾ, ನಾನು ಹೇಳಲಿಲ್ಲವಾ. .. ರಾಮು 
ನಿಜವಾಗಿಯೂ ಮೇಧಾವಿ .. . ಜಂಭದ ಕೋಳೀ ಜಂಭ ಮುರೀತು. 


ರಾ. ಚಾರಿ : ನಿಜ ಸುಬ್ರಮಣ್ಯಂ. ರಾಮು ನಿಜವಾಗಿಯೂ ಬುದ್ಧಿವಂತ, 


ರಾಮಾನುಜನ್‌ : (ನಮ್ರತೆಯಿಂದ) ನನ್ನನ್ನು ಸುಮ್ಮನೆ ಹೊಗಳಬೇಡೀಪ್ಪ . ಇದೆಲ್ಲ 
| ನನ್ನ ದೇವಿ ನಾಮಗಿರೀ ಶಾಯಿಯ ಹರಕೆ. ಒಂದು ರಾತ್ರಿ ಅವಳು ನನ್ನ 
ನಾಲಗೇ ಮೇಲೇ ಏನನ್ನೋ ಬರೆದ ಹಾಗೆ ಕನಸು ಬಿತ್ತು. ಅವತ್ತಿನಿಂದ, 

* ಯಾವ ಲೆಕ್ಕವೇ ಆಗಲೀ ಅದರ ಉತ್ತರ, ನನ್ನ ಕಣ್ಣು ಮುಂದೆ ನಿಲ್ಲುತ್ತೆ, 


ರಾ.'ಚಾರಿ : (ಅಷ್ಟರಲ್ಲಿ) ಗಣಿತಶ್ರೇಣಿಗಳಲ್ಲಿರೋ ಲೆಕ್ಟಗಳನ್ನೆಲ್ಲಾ ಮಾಡಿಬಿಟ್ಟ ದೀ 
ಯಂತೆ ರಾಮು! ನೀನು ಇರೋದು ಹೈಸ್ಕೂಲಲ್ಲಿ! ಸ್ಕೂಲಲ್ಲಿ ಅದನ್ನೆಲ್ಲಾ 
ಹೇಳಿಕೊಡೋದಿಲ್ವಲ್ಲಾ ! ಹೇಗೆ ಕಲಿತೆ? 


ರಾಮಾನುಜನ್‌ : ಒಂದು ರಾತ್ರಿ, ಯಾವೋನೋ ಬೀದೀಲಿ ಯಾವುದೋ ಮಾತ್ರೆ 
ಗಳನ್ನು ಮಾರಿಕೊಂಡು ಬರುತ್ತಿದ್ದ ಹಾಗೆ ಕನಸು ಬಿತ್ತು (ಹೇಳುತ್ತಿದ್ದಂತೆ 
ಅವನ ಕಣ್ಣು ಅರೆಮುಚ್ಚಿ ಕಣ್ಣುಗುಡ್ಡೆ ಮೇಲಕ್ಕಾಗಿ, ಬಿಳಿಯ ಭಾಗವು 
ಮಾತ್ರ ಕಾಣಿಸಿಕೊಳ್ಳುತ್ತದೆ, ತನ್ಮಯನಾಗಿ ಮುಂದುವರಿಸುತ್ತಾನೆ) ಆ 
ಮಾತ್ರೆಗಳಲ್ಲಿ ಒಂದು ಮಾತ್ರೆಗೆ ಮಾತ್ರ ಆರುಕಾಸು. ಉಳಿದವುಗಳಿಗೆ ಒಂದು 
ಆಣೆಗೆ ಒಂದು ಮಾತ್ರೆ, ಆ ಒಂದು ಮಾತ್ರೆಯ ಉಪಯೋಗ ಮಾರೋನಿಗೇ 
ಗೊತ್ತಿ ರಲಿಲ್ಲ. ಕನಸಿನಲ್ಲೇ ನಾನು ಆ ಮಾತ್ರೇನ ಕೊಂಡು ನುಂಗಿದೆ. ಆಕ್ಷಣ 
ಗಣಿತಶ್ರೇಣಿಗಳ ಬಗೆಗೆ ಎಲ್ಲಾ ವಿಷಯಗಳೂ, ನನ್ನ ಮನಸ್ಸಿನ ಮುಂದೆ ಬಂದು 
ನಿಂತಹಾಗಾಯು,, 


(ಇಬ್ಬರು ಗೆಳೆಯರೂ ಏನೂ ಅರ್ಥವಾಗದಂತೆ ಕೈಯಾಡಿಸುವರು. 
ಅಷ್ಟರಲ್ಲಿ ಗಣಿತದ ಅಧ್ಯಾಪಕ ಗಣಪತಿ ಸುಬ್ಬ ಯ್ಯರ್‌ರವರ ಪ್ರವೇಶ) 


ಸುಬ್ರಮುಣ್ಯಂ-ರಾ. ಚಾರಿ. : ನಮಸ್ಕಾರ ಸಾರ್‌. (ರಾಮುವನ್ನು ತಟ್ಟ) ರಾಮೂ, 
ಮೇಷ್ಟ್ರು ಬಂದಿದ್ದಾರೆ, 


ರಾಮಾನುಜನ್‌ : (ಚೇತರಿಸಿಕೊಂಡು) ನಮಸ್ಕಾರ ಸಾರ್‌. Time 20೬ ಮಾಡಾ 
ಯಿತು. ನಿಮ್ಮ ಮನೇಗೆ ಬರುತ್ತಿದ್ದೆ. (ಕಾಗದದ ಸುರುಳಿಯನ್ನು ನೀಡುವನು). 


ಗಣಪತಿ : (ಸುರುಳಿಯನ್ನು ಸಡೆಯುತ್ತಾ) ಬಹಳ ಸಂತೋಷಾನಯ್ಯ ! ಜ್ನ ಕ್ಕೇ | 


ಗಣಿತ ಮೇಧಾನಿ ಶ್ರೀನಿವಾಸರಾಮಾನುಜನ್‌ ೫೭ 


66 ಇದನ್ನು ನೀನು ಮಾಡು’? ಆಂತ ಹೇಳಿ, ಕೊಟ್ಟಿದ್ದು (ಅಭಿಮಾನದಿಂದ 
ತಟ್ಟುತ್ತಾರೆ). 

ರಾ. ಚಾರಿ. : (ಆಶ್ಚರ್ಯದಿಂದ) ರಾಮೂ ಶಾಲೆಯ 7176 18016 ತಯಾರಿಸ್ತಾನಾ! 
ಇದು ದೊಡ್ಡೋರು ಮಾಡೋ ಕೆಲ್ಸ ಅಲ್ಲವೇ ಸಾರ್‌ ! 


ಸುಬ್ರಮಣ್ಯಂ : ನಮ್ಮ ರಾಮೂನ ಏನೂ ಅಂದ್ಕೊಂಡೆ ! (ಹೆಮ್ಮೆ) 


ಗಣಪತಿ: (ರಾಮಾನುಜನ್‌ ನನ್ನ ಹೆಮ್ಮೆಯಿಂದ ತಟ್ಟಿ) ಇವನು ನನ್ನ ರಾಮಾನುಜನ್‌. 
ಇವನಿಗಿರೋ ತೀಕ್ಷ್ಣ ಬುದ್ಧಿ ನಿಮಗಾರಿಗೂ ಇಲ್ಲ ಗೊತ್ತೇನು? 


ರಾ. ಚಾರಿ. : (ಮುಗುಳ್ನಗುತ್ತಾ) ಹೊಗಳಬೇಡಿ ಸಾರ್‌, ಹೊಗಳಿದರೆ ಮತ್ತೆ ಯಾವು 
ದಾದರೂ ತಾನು ಕಂಡ ಕನಸನ್ನ ಹೇಳೋಕೆ ಶುರು ಮಾಡ್ಯಾನು | 


ಗಣಪತಿ : ನಾನೂ ಅವುಗಳನ್ನು ಕೇಳಿದೀನಿ (ಭಾವುಕರಾಗಿ) ಕನಸು ನಮ್ಮ ಅಭಿಲಾಷೆ 
ಗಳನ್ನು ಹೊರಗೆಡುವ ಮತ್ತೊಂದು ಸಾಧನ, ರಾಮಾನುಜನ್ನನಿಗೆ ಗಣಿತದ. 
ಬಗೆಗೆ ಇರೋ ಆಸಕ್ತಿ, ಅಭಿಲಾಷೆಗಳನ್ನು ಅವನ ಕನಸುಗಳು ಬೇರೆ ಬೇರೆ 
ರೂಪಗಳಲ್ಲಿ ಹೊರಗೆಡವುತ್ತಿವೆ (ಅವನ ಮೈ ನೇವರಿಸುತ್ತಾ) ರಾಮು ನಿಜ 
ವಾಗಲೂ ನೀನು ಭಾಗ್ಯ ಶಾಲಿ. ನಿನ್ನ ಅಧ್ಯಾಪಕನೆನಿಸಕೊಳ್ಳೋದು ನನಗೊಂದು 
ಹೆಮ್ಮೆ. 


ರಾಮಾನುಜನ್‌ : (ಕಾತುರತೆಯಿಂದ) ನನ್ನ ಟಿಪ್ಪಣಿ ಪುಸ್ತಕ ಓದಿದಿರಾ ಸಾರ್‌, 


ಗಣಪತಿ: (ಪ್ರೀತಿಯಿಂದ) ಓದ್ದೆ ರಾಮೂ . . . ನಿನ್ನ ಶ್ರದ್ಧೆ ಅಪಾರ ! ಲೋನಿಯವರ 
ತ್ರಿಕೋಣಮಿತಿ ಎರಡನೇ ಭಾಗದಲ್ಲಿರೋ ಸಮಸ್ಯೆಗಳನ್ನೆಲ್ಲಾ ಯಾವುದನ್ನೂ 
ಬಿಡದಂತೆ ಬಿಡಿಸಿದೀಯಲ್ಲಾ ! ಭೇಷ್‌. ನನಗೆ ತುಂಬಾ ಸಂತೋಷ! 


ರಾಮಾನುಜನ್‌ : ಆ ಪುಸ್ತಕಾನ ಕಡೆಯವರೆಗೂ ಓದಿದ್ರಾ ಸಾರ್‌! 

ಗಣಪತಿ: ಹೂ, ಮರೆತಿದ್ದೆ, Enler’s expantion of Circular functions ಮೇಲೆ 
ಇನ್ನೂ ಕೆಲವು ಲೆಕ್ಟಗಳನ್ನು ಮಾಡಬೇಕು. 

ಈ ರಾಮಾನುಜನ್‌ : (ಅರ್ಥವಾಗದವನಂತೆ) Sin A ಮತ್ತು Cಂs ಗಿಗಳಿಗೆ ನಾನು 

1... ಅನಂತತ್ರೇಣಿಗಳನ್ನು ಕಂಡುಹಿಡಿದಿದೀನಿ, ಅವುಗಳು ಸರೀನೇ ಸಾರ್‌! 


| ಗಣಪತಿ : (ಕರುಣೆ ಮತ್ತು ಆಶ್ಚರ್ಯದಿಂದ) ನೀನು ಕಂಡುಹಿಡಿದೆಯಾ? ಒಳ್ಳೆ 
ಹುಡುಗಾ! ಅವುಗಳನ್ನು ಈಗೈ ನೂರು ವರ್ಷಗಳಿಗಿಂತಲೂ ಮುಂಚೆಯೇ 
ಲಿಯೋಸನ್ಹಾರ್ಡ್‌ ಜ್ರ ಯಿಲರ್‌ ಎಂಬ ಸ್ವಿಸ್‌ ಗಣಿತಜ್ಞ ಕಂಡುಹಿಡಿದ, 


೫೮ ವಿಜ್ಞಾನ ಕರ್ಣಾಟಕ 


ರಾಮಾನುಜನ್‌ : (ಆಶ್ಚರ್ಯ, ನಿರಾಶೆ) ನಾನೇ ಕಂಡು ಹಿಡಿದೆ ಸಾರ್‌! ಸ್ವಂತವಾಗಿ 
ನಾನೇ ಕಂಡು ಹಿಡಿದೆ. 

ಗಣಪತಿ: (ಮರುಕದಿಂದ) ಪುಸ್ತಕಗಳನ್ನು ಓದದೇನೇ, ಸ್ವಂತವಾಗಿ ಏನನ್ನಾದರೂ 
ಕಂಡು ಹಿಡಿಯೋರ ಹಣೇಬರಹನೆಲ್ಲಾ ಇದೇ. ಗಣಿತದಲ್ಲಿ ನೀನು 
ಏನನ್ನಾದರೂ ಕಂಡು ಹಿಡಿಯೋದಕ್ಕೆ ಮೊದಲು ಆ ವಿಷಯದಲ್ಲಿ ಇಲ್ಲಿಯವರೆಗೂ 
ಏನೇನು ಬೆಳವಣಿಗೆ ಆಗಿದೆ ಅನ್ನೋದನ್ನ ಓದಿ ತಿಳಿದುಕೋ. 

ರಾಮಾನುಜನ್‌ : (ನಿರಾಶೆಯಿಂದ) ನನ್ನ ಶ್ರಮವೆಲ್ಲಾ ವ್ಯರ್ಥ (ಬಿಕ್ಕಿ) ಸಾರ್‌ ನಾನು 
ಸ್ವಂತವಾಗಿ ಕಂಡು ಹಿಡಿದೆ ಸಾರ್‌. ದೇವ್ರೇ ಯಾರೂ ನಂಜೋಲ್ಲವಲ್ಲಾ. 
(ಬಿಕುವನು). 

ಗಣಪತಿ: ರಾಮೂ ಸಮಾಧಾನ ಮಾಡಿಕೋ. ನಾನು ನಂಬುತೀನಪ್ಪಾ. ಆದರೆ 
ಜನ ನಂಬೋಲ್ಲಾ ನೋಡು. (ಪ್ರೀತಿಯಿಂದ) ರಾಮೂ ಕಾಲೇಜ್‌ ಲೈಬ್ರರೀಗೆ, 
ನಿನ್ನೇ ತಾನೇ ಒಂದು ಹೊಸಾ ಪುಸ್ತಕ ಬಂತು, ಅದರ ಹೆಸರು (ಜ್ಞಾಪಿಸಿ 
ಕೊಳ್ಳುತ್ತಾ) ಹಾ... ಆದು « Synopsis of Elementary Results 
in Pure Mathematiss . .. ಅದನ್ನ C. $S. Carr ಅನ್ನೋರು 
ಬರೆದಿದಾರೆ, ಅದನ್ನ ತರಿಸಿ ಓದು, ನಿನಗೆ ಅದರಿಂದ ಸಹಾಯವಾಗುತ್ತೆ. 
(ಕಾಗದದ ಸುರಳಿಯನ್ನು ಹಿಡಿದು ಹೋಗುವರು). 

ಸುಬ್ರಮಣ್ಯಂ : ರಾಮೂ, ಆಸೆ ಕಳಕೋ ಬೇಡ, ಮೇಷ್ಟ್ರು ಹೇಳಿದ ಪುಸ್ತಕಾನ ನಾನು 
ತಂದುಕೊಡ್ತೀನಿ. ಸಮಾಧಾನ ಮಾಡ್ಕೊ. 

ರಾಮಾನುಜನ್‌ : ಸುಬ್ರಮಣ್ಯಂ, ಅವುಗಳನ್ನು ಸ್ವಂತವಾಗಿ ನಾನೇ ಕಂಡುಹಿಡ್ಟೆ 
(ಬಿಕ್ಕುವನು) ಮಾಡಿದ್ದೆ ಲ್ಲಾ ದಂಡ, (ಮತ್ತೆ ಬಿಕ್ಕಿ) ಎಲ್ಲಾ ವ್ಯರ್ಥ. 

ರಾ. ಚಾರಿ. : (ಸಮಾಧಾನ ಪಡಿಸುತ್ತಾ) ಇಲ್ಲಾ ರಾಮೂ, ನೀನು ಮಾಡಿದ್ದು 
ಯಾವುದೂ ದಂಡವಾಗೋಲ್ಲ “ ಇಂದಿನ ಸೋಲು ಮುಂದಿನ ಗೆಲುವಿಗೆ 
ಸೋಪಾನ '' ಅಂತ ಕೇಳಿಲ್ಲವೆ. ಸಮಾಧಾನ ಮಾಡ್ಕೊ, ಬಾ ಹೋಗೋಣ. 


(ಎಲ್ಲರೂ ತೆರಳುವರು) 
ಎಎ ತೆರೆ 


ದೃಶ್ಯ ೨ ಮತ್ತು ೩ 


ಅಧ್ಯಾಪಕರು ಸಲಹೆ ನೀಡಿದ ಮೇರೆಗೆ ೮. 6. C೩rrರವರೆ Symposis 
of Elementary Results in pure Mathematics ಎಂಬ ಗ್ರಂಥದ 
ಅಧ್ಯಯನ ರಾಮಾನುಜನ್‌ರ ಗಣಿತದ ಹಸಿವನ್ನು ಹಂಗಿಸಿ, ಅನೇಕ ಹೊಸ 
ವಿಷಯಗಳನ್ನು ಸ್ವಂತವಾಗಿ ಕಂಡುಹಿಡಿಯಲು ಅವರಿಗೆ ಪೂರಕವಾಯಿತು 


ಗಣಿತ ಮೇಧಾವಿ ಶ್ರೀನಿನಾಸರಾಮಾನುಜನ್‌ 2೯ 


ಮದರಾಸು ಮೆಟ್ರಿಕ್‌ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದ 
ರಾಮಾನುಜನ್‌ರಿಗೆ “ ಕಿರಿಯ ಸುಬ್ರಮಣ್ಯಂ ವಿದ್ಯಾರ್ಥಿವೇತನ” ದೊರಕಿ 
ದುದರಿಂದ ಕಾಲೇಜಿಗೆ (೧.೩. ಮೊದಲ ತರಗತಿ) ಸೇರಿದರು. ಗಣಿತದ 
ಸಂಶೋಧನೆಯಲ್ಲೇ ಹೆಚ್ಚು ಆಸಕ್ತರಾದ ರಾಮಾನುಜನ್‌ರು, ಉಳಿದ ಪಠ್ಯ 
ವಿಷಯಗಳಿಗೆ ಗಮನ ಹರಿಸದೇ ಇದ್ದುದರಿಂದ, ಪರೀಕ್ಷೆಯಲ್ಲಿ ಅನೇಕ ಪ್ರಯತ್ನ 
ಗಳನ್ನು ನಡೆಸಿಯೂ, ಸಫಲರಾಗಲಿಲ್ಲ. ಈ ಮಧ್ಯೆ ತಮ್ಮ ಗಣಿತದ ಸಂಶೋಧನೆ 
ಗಳನ್ನೆಲ್ಲಾ ಎರಡು ಓಪ್ಪಣಿ ಪುಸ್ತಕಗಳಲ್ಲಿ ಬರೆದಿಡುತ್ತಿದ್ದು, ಅವುಗಳನ್ನು 
ಅನೇಕ ಪ್ರಾಧ್ಯಾಪಕರುಗಳಿಗೆ ತೋರಿಸಿದರು. ಆದರೆ ಅವರ ಉನ್ನತಮಟ ದ 
ಗಣಿತ ಸಂಶೋಧನೆಗಳನ್ನು ಗ್ರಹಿಸಿ ಮೌಲ್ಯಮಾಪನ ಮಾಡಬಲ್ಲ ಗಣಿತಜ್ಞರು 
ಯಾರೂ ಅವರಿಗೆ ಸಿಗಲಿಲ್ಲ. 

ಈ ಮಧ್ಯೆ 1909 ರಲ್ಲಿ ಒಂಭತ್ತು ವರ್ಷದ ಮುಗ್ಧೆ ಜಾನಕಿಯಮ್ಮಾ 
ಳನ್ನು ಹಿರಿಯರ ಬಲವಂತಕ್ಕೆ ಒಲಿದು ಮದುವೆಯಾದರು. ಬಡತನದ ಬವಣೆ 
ಪರೀಕ್ಷೆಯಲ್ಲಿ ತೇರ್ಗಡೆಯಾಗದುದರ ನಿರಾಶೆ, ತನ್ನ ಗಣಿತಜ್ಞಾ ನವನ್ನು 
ಅರ್ಹರಿಗೆ ತೋರಿಸಿ ಸಹಾಯಪಡೆಯಬೇಕೆಂಬ ಆಶೆ ಇವುಗಳಿಂದ ಪ್ರಚೋದಿತ 
ರಾಗಿ ರಾಮಾನುಜನ್‌ ಕೆಲವುಕಾಲ ಮನೆಯವರಿಗೆ ಹೇಳದೆ ತಮ್ಮ ಎರಡು 
ಓಪ್ಪಣಿ ಪುಸ್ತಕಗಳೊಡನೆ, ದೂರದ ಊರಿಗೆ ಹೊರಟುಹೋದರು. ಹಿತೈಷಿಗಳ 
ಸಲಹೆಯಂತೆ, ರಾಮಾನುಜನ್‌ರು ತಾವು ಕಂಡುಹಿಡಿದ ಕೆಲವು ಪ್ರಮೇಯ 
ಗಳನ್ನು ಆಗಿನ ಭಾರತದ ಪ್ರಸಿದ್ಧ ಗಣಿತಜ್ಞ ಪ್ರೊ. ಸಾಲ್ಪನಾರಿಗೆ, (ಅವರ 
ಮುಂಬಯಿಯ ವಿಳಾಸಕ್ಕೆ) ಕಳಿಸಿದರು. 

ತಮ್ಮ ತಿರುಗಾಟದಲ್ಲಿ ಆಕಸ್ಮಿಕವಾಗಿ ಸಿಕ್ಕಿದ ಸಿ.ವೈ. ರಾಜಗೋಸಾಲಾ 
ಚಾರಿ (ಬಾಲ್ಯದ ಗೆಳೆಯ) ಮತ್ತು ಕೃಷ್ಣ ರಾವ್‌ರ ಸಹಾಯದಿಂದ “ಇಂಡಿಯನ್‌ 
ಮ್ಯಾಥಮಾಟಕಲ್‌ ಸೊಸೈಟಿ "ಯ ಅಧ್ಯಕ್ಷರೂ ನೆಲ್ಲೂರಿನ ಜಿಲ್ಲಾಧಿಕಾರಿಯೂ 
ಆದ ರಾವ್‌ಬಹದ್ದೂರ್‌ ರಾಮ: ಚಂದ್ರರಾಯರನ್ನು ಭೇಟಮಾಡಿ, ತಮ್ಮ 
ಗಣಿತ ಸಂಶೋಧನೆಗಳನ್ನು ಒಳಗೊಂಡ ಓಪ್ಪಣಿ ಪುಸ್ತಕಗಳನ್ನು ಅವರಿಗೆ 
ತೋರಿಸಿ, ಕೆಲಸಕೊಡಿಸಿ ಗಣಿತ ಸಂಶೋಧನೆಗಳಿಗೆ ನೆರವಾಗಲು, ಬೇಡಿ 
ಕ್ಕೊಂಡರು, ಕೃಷ್ಣರಾವ್‌ ಎಂಬುವರು ದಿವಾನ” ಬಹಾದೂರ್‌ ರಾಮಚಂದ್ರ 
ರಾಯರ ಸಂಬಿಂಧಿ. 

2 * ಈ kj 
“ ಬರೆದ ಬರೆಹವನರುಹಿ ಹಿತನುಡಿಯ ಬಯಸೆ 
ಬಿರು ನುಡಿಯೆ ಬಳುವಳಿಯೆ ! ” 

[ಇಪ್ಪ ತ್ಮೂರುವರ್ಷದ ರಾಮಾನುರ್ಜ, ತಲೆಯಲ್ಲಿ ಜುಟ್ಟು, ಹಣೆಯಲ್ಲಿ 
ತಿರುನಾಮನಿಟ್ಟು, ಒಂದು ತುಂಡು ಪಂಚೆ, ಕೋಟನ್ನು ಧರಿಸಿ, ನಾಯಿ 


ಸಷ ವಿಜ್ಞಾನ ಕರ್ಣಾಟಕ 


ಕಿವಿಯಂತೆ ಮಡಿಚಿರುವ ಎರಡು ಬಸ್ಪಣಿ ಪುಸ್ತಕಗಳನ್ನು ಕಂಕುಳಲ್ಲಿ ಹಿಡಿದು, 
ನಿರಾಶೆಯ ಮುಖಭಾವದೊಡನೆ ಬೀದಿಯಲ್ಲಿ ನಡೆದುಬರುತ್ತಿದ್ದಾನೆ. ಎದುರಿಗೆ 
ರಾಜಗೋಪಾಲಾಚಾರಿ ಮತ್ತು ಕೃಷ್ಣರಾವ್‌ ಬರುತ್ತಾರೆ] 
ರಾ. ಚಾರಿ: ರಾಮಾನುಜನ್‌. ದಿವಾನ್‌ ರಾಮಚಂದ್ರರಾಯರು ಸಿಕ್ಕಿದರಾ? 
ಅವರು ಏನು ಹೇಳಿದರು? 
(ರಾಮಾನುಜನ್‌ ಉತ್ತರಕೊಡದೆ, ವ್ಯಥೆಯಿಂದ ನಿಟ್ಟುಸಿರುಬಿಡುತ್ತಾನೆ) 
ಕೃಷ್ಣರಾವ್‌ : ನಮ್ಮ ಚಿಕ್ಕಪ್ಪ ಏನಾದರೂ ನೋವಾಗುವಂತೆ ಅಂದರಾ? ಹೇಳು 
ರಾಮಾನುಜನ್‌ ನಮ್ಮ ಜೊತೇಲಿ ಹೇಳೋಕೇನು? ಏನಾದರೂ ಬಯ್ದು 
ಕಳಿಸಿದರಾ ? 


ರಾಮಾನುಜನ್‌ : (ದುಃಖದಿಂದ ಬಿಕ್ಕಳಿಸಿ) ಪುಸ್ತಕಗಳನ್ನು ಹಿಂದಕ್ಕೆ ಕೊಡುತ್ತಾ 
“ ನೀನು ನೈತಿಕ ಮೋಸಗಾರ ಇಲ್ಲದೇ ಇರಬಹುದು. ಆದರೆ ಭೌತಿಕ 
ಮೋಸಗಾರ. ನಿನಗೆ ನಾನು ಏನೂ ಸಹಾಯಮಾಡೋಲ್ಲ” ಅಂತ ರೇಗಿ 
ಕಳಿಸಿದರು (ಮುಖಮುಚ್ಚೆ ಆಳುವನು) 


ಕೃಷ್ಣರಾವ್‌ : ಸಮಾಧಾನಮಾಡ್ಕೋ ರಾಮು, ಅವರ ಅನುಭವ ಅವರಿಂದ ಆ ಮಾತನ್ನ 
ಆಡಿಸಿವೆ. ಇಲ್ಲದಿದ್ದರೆ ಅವರು ಹಾಗನ್ನುತ್ತಿರಲಿಲ್ಲ. ಅವರು Indian 
Mathematieal Society ಯ ಅಧ್ಯ ಕ್ಷರಾಗಿರೋದರಿಂದ ಅನೇಕರು ಇತರರ 
ಪ್ರಬಂಧಗಳನ್ನು ನಕಲುಮಾಡಿ ತಮ್ಮದೇ ಎಂದು ತೋರಿಸಿಕೊಳ್ಳೋದನ್ನು 
ನೋಡಿದಾರೆ. ನನಗೂ ಇಂಥಹವರನ್ನೆ ತೋರಿಸಿದಾರೆ. ಅವರು ಯಾರನ್ನೂ 
ಸುಲಭವಾಗಿ ನಂಬೋಲ್ಲಾ. ಯೋಚನೆ ಮಾಡಬೇಡ, ಮತ್ತೊಮ್ಮೆ ಅವರಿಗೆ 
ನಿನ್ನ ವಿಷಯ ಹೇಳ್ತೀನಿ. (ಮಾತು ಮರೆಸಲು) ನಾನೇ ನಿನ್ನ ಈ ಪುಸ್ತಕ 
ಗಳನ್ನ ನೋಡಿಲ್ಲ. ನಾನೂ ನೋಡಬಹುದಾ? 

(ರಾಮಾನುಜನ್‌ ಮನಸ್ಸಿಲ್ಲದೆ: ಪುಸ್ತಕಗಳನ್ನು ಕೊಡುತ್ತಾನೆ) 


ರಾ. ಚಾರಿ: ರಾಮಾನುಜನ್‌ ಗಣಿತದಲ್ಲಿ ದೊಡ್ಡ ಮೇಧಾವಿ. ಅವನು ಚಿಕ್ಕವ 
ನಾಗಿದ್ದಕಾಲದಿಂದಲೂ ನನಗೆ ಗೊತ್ತು (ವಿಷಾದದಿಂದ) ಆದರೆ ಪ್ರಪಂಚಕ್ಕೆ 
ಅಪ್ಪಟ ಹಾಲಿಗೂ, ಕಳ್ಳೀಗಿಡದ ಹಾಲಿಗೂ ವ್ಯತ್ಯಾಸವೇ ತಿಳಿಯೋಲ್ಲಾ ಅಂತ 
ಕಾಣ್ಸುತ್ತೆ. ಕೃಷ್ಣರಾವ್‌ ಇಳೆಗಳನ್ನು ತಿರುವಿನೋಡುತ್ತಿದ್ದಂತೆಯೇ, 
ರಾಜಗೋಪಾಲಾಚಾರಿಯೂ ಪುಸ್ತಕವನ್ನು ಇಣಿಕಿನೋಡುತ್ತಿದ್ದು, ನಡುವೆ 
ಒಂದು ಹಾಳೆಯನ್ನು ಗಮನಿಸಿ, ಅದನ್ನು ರಾಮಾನುಜನ್ನನಿಗೆ ತೋರಿಸುತ್ತಾ 


ರಾ. ಚಾರಿ. : ಇದೇನು ರಾಮಾನುಜನ್‌, ಹೊಸದಾಗಿದೆಯಲ್ಲಾ ! ಇದರ ವಿಷಯ. 
ನನಗೆ ಹೇಳಿಯೇ ಇರಲಿಲ್ಲ. 


1 


ix 


ಗಣಿತ ಮೇಧಾವಿ ಶ್ರೀನಿವಾಸರಾಮಾನುಜನ್‌ ೬೧ 


ರಾಮಾನುಜನ್‌ : (ಇಣಿಕಿ ನೋಡಿ, ಬೇಸರದಿಂದ) 8110110 Integrals. ನಾವು 
ಒಬ್ಬರನ್ನು ಒಬ್ಬರು ನೋಡಿ, ಕುಳಿತು ಮಾತನಾಡಿ ಎರಡು ವರ್ಷದ ಮೇಲಾ 
ಯಿತು. ಈ ಮಧ್ಯೆ ಇದನ್ನು ಕನಸಿನಲ್ಲಿ ಕಂಡು ಬರೆದಿಟ್ಟ. 

ಕೃಷ್ಣರಾವ್‌ : (ಆಶ್ಚರ್ಯದಿಂದ) ಕನಸಿನಲ್ಲೂ! ಹಾಗೆಂದರೆ? 


ರಾ. ಚಾರಿ. : (ಕೃಷ್ಣರಾವ್‌ಗೆ ಸುಮ್ಮನಿರುವಂತೆ ಸನ್ನೆಮಾಡಿ) ನನಗೆ ಅರ್ಥವಾಗಲಿಲ್ಲ. 
ಸ್ವಲ್ಪ ತಿಳಿಯೋ ಹಾಗೆ ಹೇಳು ರಾಮು, 
ರಾಮಾನುಜನ್‌ : ಒಂದು ರಾತ್ರಿ ಕುಂಭಕೋಣದಿಂದ ಈ ಊರಿಗೆ ಬಂದೆ. ಎಲ್ಲೂ 
ಮಲಗೋದಕ್ಕೆ ಜಾಗ ಬಗದೇನೇ, ಕಡೇಗೆ ರಾಜಗೋಪಾಲ್‌ ಮನೇಗೆ ಹೋದೆ. 
ರಾ. ಚಾರಿ.: ರಾಜಗೋಪಾಲ್‌ ಅಂದ್ರೆ, ಆ ಜಂಭದ ಕೋಳಿ ಅಲ್ವಾ? 
ರಾಮಾನುಜನ್‌ : ಹೌದು, ಆ ದಿನ ಅವರ ಮನೇಗೂ ನೆಂಟರು ಬಂದಿದ್ದರು. ಮನೇಲಿ 
ಜಾಗ ಇರಲಿಲ್ಲ. “" ಹಿಂದಿನ ಮನೇಲಿ ಮಲಗಿಕೋ'' ಅಂದರು. ಆ ಮನೇಲಿ 
ಆಗಲೇ ಒಬ್ಬ ಸಂನ್ಯಾಸಿ ಮಲಗಿದ್ದ. ನಾನು ಹೋದ ತಕ್ಷಣ ಅವನು, ನನಗೂ 
ಅವನಿಗೂ ನಡುವೆ ತನ್ನ ಕಾವಿಶಾಠಿಯನ್ನು ತೆಕೆಯಂತೆ ಇಳೀಬಿಟ್ಟು ಮಲಗಿದ. 
ಆ ಸನ್ಯಾಸಿ ಅದ್ಭುತ ವ್ಯಕ್ತಿ. ರಾತ್ರಿ ಇದ್ದಕ್ಕಿದಂತೆ ಆ ಕಾವೀಶಾಠಿಯಿಂದ 
ರಕ್ತದೆ ಸಲೆಯನ್ನ ಸಂಜಿ. ಅದರ ಮೇಲೆ ಯಾವುದೋ ಕಾಣಿಸದ ಒಂದು ಕೈ 
Elliptic integralsನೆ ವಿಷಯಗಳನ್ನೆಲ್ಲಾ ಬರೆಯಿತು. ಅವು ರಕ್ತದ 
ತೆಕೆಯ ಮೇಲೆ ಮೂಡುತ್ತಿದ್ದಂತೆ ಅವುಗಳನ್ನು ಮನನ ಮಾಡಿಕೊಂಡೆ. 
ಬೆಳಿಗ್ಗೆ ಎದ್ದು ನೋಡಿದರೆ ಆ ಸನ್ಯಾಸಿಯೇ ಇರಲಿಲ್ಲ. ಆಗ, ನನ್ನ ನೆನಪಿನಲ್ಲಿ 
ಉಳಿದದ್ದನ್ನು ಬರೆದಿಟ್ಟಿ. ಅವುಗಳೇ ಇವು. ೮ ರಕ್ತದ ತೆರೆ, ನನ್ನ ಆರಾಧ್ಯ 
ದೈವ ನರಸಿಂಶ್‌ ಸ್ವಾಮಿಯ ಕರುಣೇನೇ ಅನ್ನೋದು ನನ್ನ್ನ ನಂಬಿಕೆ. 
[ಮೇಲಿನ ವಿಷಯವನ್ನು ಹೇಳುತ್ತಿದ್ದಾಗ ಅವರ ಕಣ್ಣು ಅರೆಮುಚ್ಚಿ 
ಬಿಳೀಗುಡ್ಡೆ ಕಾಣಿಸುತ್ತಿತ್ತು. ಹೇಳುವುದರಲ್ಲೇ ತನ್ಮಯರಾಗಿದ್ದರು.] 
[ಕಿವಿಗೊಟ್ಟು ಕೇಳುತ್ತಿದ್ದ ರಾ.ಚಾರಿ ಮತ್ತು ಕೃಷ್ಣ ರಾವ್‌ ಇಬ್ಬರೂ 
ಬೆರಗಾಗಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ. ಆಗ ಒಂದು ಭಾಂಗಿಯನ್ನು 
ಒಡಿದು ಅಂಚೆ ಪೇಡೆ ಪ್ರವೇಶಿಸುತ್ತಾನೆ.] 
ಅಂಚೆ ಪೇದೆ: ರಾಮಾನುಜನ್‌, ರಾಮಾನುಜನ್‌, ನಿನಗೊಂದು ಭಾಂಗಿ ಬಂದಿದೆ 
ತೆಗೆದುಕೋ. 
(ಎಚ್ಚೆತ, ರಾಮಾನುಜನ್‌ ಅಂಚೆ ಪೇದೆಯ ಕಡೆಗೆ ನುಗ್ಗಿ, ಚೀಟಿಯಲ್ಲಿ 
ರುಜು ಮಾಡಿ, ಭಾಂಗಿಯನ್ನು ಒಡೆದು ಓದಲು ತೊಡಗುವನು ಅಂಜೆಯವನು 


, ಹೋಗುವನು.) 


ಒಂ ವಿಜ್ಞಾನ ಕರ್ಣಾಟಕ 


ಕೃಷ್ಣರಾವ್‌ : ನನಗ್ಯಾಕೋ ಇವನು ಹೀಗೆಯೇ ಸಂಬಂಧವಿಲ್ಲದೆ ಏನನ್ನೋ ಹರಟರ 
ಬೇಕು ನಮ್ಮ ಚಿಕ್ಕಪ್ಪನ ಹತ್ತಿರಾನೂ ಅನ್ನಿಸುತ್ತೆ. ಅದಕ್ಟೇ ಅವರು ರೇಗ 
ಕಳಿಸಿದಾರೆ. 


ರಾ. ಚಾರಿ. : ಖಂಡಿತ ಇರಲಾರದು. ಇವನೂ ತುಂಬಾ ನಾಚಿಕೆ ಸ್ವಭಾವದವನು ' 
ಎಲ್ಲಾರ ಹತ್ತಿರಾನೂ ಹೀಗೆ ಮಾತನಾಡೋಲ್ಲ, ನಾನು ಅವನ ಬಾಲ್ಯ | 
ಸ್ನೇಹಿತ. ಆದ್ದರಿಂದ ನನ್ನ ಹತ್ತಿರ ಹೇಳಿದ ಅಷ್ಟೆ. ನೀನಿರೋದೂ ಅವನಿಗೆ 
ಮಕೆತುಹೋಗಿರಬೇಕು. ಒಂದು ರೀತಿಯ ಭಾವುಕ. 


ಕೃಷ್ಣರಾವ್‌ : ಜೀವರ ದಯೆಯಿಂದ ನಿನ್ನ ಮಾತು ನಿಜವಾಗಲಿ, ಅಲ್ಲಾ, ಇವನು ' 
ಯಾಕೆ ಹೀಗಿದಾನೆ? ಕ 


ರಾ.ಚಾರಿ. : ಚಿಕ್ಕವನಾಗಿದ್ದಾಗ ರಾಮಾನುಜನ್‌ ಸತ್ಯಪ್ರಿಯರಾಯ ಅನ್ನೋ ಒಬ್ಬ 
ಡ್ರಿಲ್‌ ಮಾಸ್ಟರನ್ನು ಬಹಳಾ ಮೆಚ್ಚಿಕೊಂಡಿದ್ದ. ಆ ಡ್ರಿಲ್‌ ಮಾಸ್ಟರು ' 
ಒಂದುಥರಾ, ಎಲ್ಲರೂ ಅವನ್ನ ಹುಚ್ಚ ಅಂತಾ ರೇಗಿಸ್ತಿದ್ರು. ಆದ್ರೆ ಅನ್ನೇ 
ರಾಮೂಗೆ ಗುರು, ಮಿತ್ರ, ದಾರ್ಶನಿಕ. ಕಡೇಗೆ ಆ ಮಾಸ್ತರಿಗೆ ಹುಚ್ಚು 
ಜಾಸ್ತಿಯಾಗಿ ಸರಪಣೀಲಿ ಅವನನ್ನು ಕಟ್ಟಿ ರೂಮಿನಲ್ಲಿ ಕೂಡಿಹಾಕಿದಾಗ 
ಇವನೇ ಭಿಕ್ಸಾನ್ನದಿಂದ ಅವನಿಗೂ ಊಟ ಹಾಕ್ತಿದ್ದ. ಅಷ್ಟೊಂದು ಗೌರವ 
ಆ ಡ್ರಿಲ್‌ ಮಾಸ್ತರನ್ನು ಕಂಡರೆ ರಾಮೂಗೆ. ಅವನ ಸಹವಾಸಾನೇ ರಾಮೂನ 
ಹೀಗೆ ಮಾಡಿರಬೇಕು. | 
ಕೃಷ್ಣರಾವ್‌ : Mystery ! ಅಲ್ಲಿ ನೋಡು, ರಾಮಾನುಜನ್‌ ಏನನ್ನೋ ಬಹಳ ಆಸಕ್ತಿ ' | 
ಯಿಂದ ಓದುತ್ತಿ ದ್ದಾನೆ, ಏನಿರಬಹುದು ! 


ರಾ.ಚಾರಿ. : ರಾಮು ಏನದು ? (ಅವನ ಬಳಿ ಹೋಗುತ್ತಾನೆ) 


ರಾಮಾನುಜನ್‌ : (ಉದಾಸೀನತೆಯಿಂದ) ಇನ್ನೇನು? ಯಾವಾಗಿನ ಹಾಗೇ! ಪ್ರೊ. 
ಸಾಲ್ಕನಾನೂ ನನ್ನ ಪ್ರಬಂಧಗಳನ್ನು ಹಿಂದಿರುಗಿಸಿದ್ದಾ ರೆ. 


ಕೃಷ್ಣರಾವ್‌ : (ಚಕಿತನಾಗಿ) ಪ್ರೊ. ಸಾಲ್‌ಧನಾನಾ! ಈಗಿನ ಗಣಿತ ವಿದ್ವಾಂಸರಳ್ಲೀ | 
ಉತ್ತಮ ಗಣಿತಜ್ಞ ಅಂತ ಚಿಕ್ಕಪ್ಪ ಹೇಳುತಾ ಇರುತಾರೆ. ಅವರಿಗೂ ನೀನು * 
ನಿನ್ನ ಪ್ರಬಂಧಗಳನ್ನು ಕಳಿಸಿದ್ದೆಯಾ ? ಏನು ಬಕಿದಿದಾಕೆ? ತ 
(ರಾಮಾನುಜನ್‌ ಹಾಳೆಯ ಮಗ್ಗುಲಿನಲ್ಲಿ ಬರೆದಿರುವುದನ್ನು ರಾ. ಚಾರಿಗೆ 

ತೋರಿಸಿ, ಹಾಳೆಗಳನ್ನು ಕೊಡುತ್ತಾನೆ) 


ಠಾ. ಚಾರಿ. : ಹೌದು ಪ್ರೊ, ಸಾಲ್‌ಧನಾ ಹೀಗೆ ಬಕೆದಿದಾಕೆ (ಓದುತ್ತಾನೆ) "ಪ್ರಮೇಯ ' 
ಗಳೆಲ್ಲವೂ ಅದ್ಭುತವಾಗಿವೆ, ಆದರೆ ಅವುಗಳ ಫಲಿತಾಂಶಗಳನ್ನು ಹಂತಹಂತವಾಗಿ 


ಗಣಿತ ಮೇಧಾವಿ ಶ್ರೀನಿವಾಸರಾಮಾನುಜನ್‌ ೬ಷ್ಟಿ 


ಪಡೆದಿಲ್ಲ. ನಿನಗೆ ಹೊಸ ಆವಿಷ್ಕಾರಗಳ ಸರಿಚಯವಿಲ್ಲ. ನಾನು ನಿನ್ನ ಕೆಲಸ 
ವನ್ನು ಒಪ್ಪಿ ಸಹಾಯಮಾಡುವ ಸ್ಥಿತಿಯಲ್ಲಿಲ್ಲ? | 
ಕೃಷ್ಣರಾವ್‌ : ಓಹೋ! ಪ್ರೊ. ಸಾಲ್‌ಧನಾರವರೇ ರಾಮಾನುಜನ"ನ ಪ್ರಮೇಯಗಳು 
ಅದ್ಭುತ ಅಂತ ಬಕಿದಿದಾಕೆ! ರಾಮೂ, ನೀನು ಗೆದ್ದೆ. ಬನ್ನಿ ಈಗಲೇ ಹೋಗಿ. 
ನಮ್ಮ ಚಿಕ್ಕಪ್ಪನಿಗೆ ಇದನ್ನು ತೋರಿಸೋಣ. ಖಂಡಿಶಾ ಒಳ್ಳೆದಾಗುತ್ತೆ. 
(ಎಲ್ಲರೂ ಹೋಗುವರು). 
WE (phe 


“ ಓರಿಯರೊಲಿದು ನುಡಿವ ನುಡಿಯು 
ಹಾಲು-ಜೇನ ಸವಿಗೆ ಮಿಗಿಲು ” 

[ನೆಲ್ಲೂರಿನ ಜಿಲ್ಲಾಧಿಕಾರಿ ದಿವಾನ್‌ ಬಹದ್ದೂರ್‌ ರಾಮಚಂದ್ರರಾಯರ 
ದಿವಾನ ಖಾನೆ. ಹೊರಗೆ ಹೊರಡಲು ಸಿದ್ಧರಾಗಿ ದಿನಪತ್ರಿಕೆಯನ್ನು ಹಿಡಿದು 
ಓದುತ್ತಾ ಕುಳಿತಿದ್ದಾರೆ ರಾಮಾನುಜನ್‌ ಮತ್ತು ರಾ.ಚಾರಿಯನ್ನು ಹೊರ 
ಗಡೆಯೇ ನಿಲ್ಲಿಸಿ, ಕೃಷ್ಣರಾವ್‌ ಮಾತ್ರ ಒಳಗೆ ಬರುತ್ತಾನೆ. ಅವನ ಕೈನಲ್ಲಿ 
ರಾಮಾನುಜನ್‌ ನಿಗೆ ಬಂದ ಅಂಜಿ ಭಾಂಗಿ ಇದೆ]. 

ಕೃಷ್ಣರಾವ್‌ : (ಒಳಗೆ ಬರುತ್ತಾ) ದಾರಿಯಲ್ಲಿ ರಾಮಾನುಜನ್‌ ಸಿಕ್ಕಿದ್ದ. ಅವನು... - 

ದಿವಾನ್‌ : (ಅಷ್ಟರಲ್ಲಿ) ನಾನೇನೂ ಮಾಡಲಾರೆ. ಅವನಿಗೆ ಹೇಳಿ ಕಳಿಸಿದೇನೆ. ನೀನೂ 
ಹೇಳಿಬಿಡು. 

ಕೃಷ್ಣರಾವ್‌ : ಪ್ರೊ. ಸಾಲ್‌ಧನಾರಿಂದ ಈಗತಾನೇ ಈ ಭಾಂಗಿ ಬಂತು. (ದಿವಾನರ 
ಬಳಿ ನೀಡುತ್ತಾನೆ). 

ದಿವಾನ್‌ : (ಭಾಂಗಿಯನ್ನು ಪಡೆಯುಶ್ತಾ) ಯಾರು ಕಳಿಸಿದಾರೆ? 

ಸಾಲ್‌ಧನಾ. ಮುಂಬಯಿಯಿಂದೆ ಕಳಿಸಿದಾರೆ, 

ಮೇಲಿನ ವಿಳಾಸವನ್ನು ಗಮನಿಸುತ್ತಾರೆ). 

ನನಗೇಕೆ ಕೊಡುತಿದೀಯೇ? 


೫ ಕೃಷ್ಣರಾವ್‌ : ಪ್ರೊ. 
ಕ್ರ (ದಿವಾನರು ಭಾಂಗಿಯ 
7 
3 ದಿವಾನ್‌ : ಇದು ನಿನ್ನ ಸ್ನೇಹಿತನಿಗೆ ಬಡಿದ: 
ಸ್ವ (ಹಿಂದಿರುಗಿಸಲು ಅನುವಾಗುತ್ತಾರಿ) 
ps ಸ 

3 ಕೃಷ್ಣರಾವ್‌ : (ಜೀಡುತ್ತಾ) ಚಿಕ್ಕಪ್ಪ! ದಯವಿಟ್ಟು ಪ್ರೊ. ಸಾಲ್‌ಧನಾ ಬರೆದಿರೋ 
| ಬಸ್ಸ ಣೀನಾದರೂ ಓದಿ, (ಭಾಂಗಿಯನ್ನು ಸಡಿದು, ಹಾಳೆಗಳನ್ನು ತಿರುವಿ 
ಒಂದು ಹಾಳೆಯ ಮಗ್ಗುಲನ್ನು ತೋರಿಸುತ್ತಾ) ಪ್ರಮೇಯಗಳೆಲ್ಲಾ ಅದ್ಭುತ 
ವಾಗಿವೆ ಅಂತ ಪ್ರೊ. ಹಾಲ್‌ ಧನಾರವರೇ ಹೇಳಿರಬೇಕಾದರೆ, ನೀವು ಖಂಡಿತ 


ಅವನಿಗೆ ಸಹಾಯಮಾಡಬೇಕು. 


4೪ ವಿಜ್ಞಾನ ಕರ್ಣಾಟಕ 


(ದಿವಾನರು ಓಪ್ಪಣಿಯನ್ನು ಮನಸ್ಸಿನಲ್ಲೇ ಓದಿ ತಲೆಡೂಗುತ್ತಾರೆ.) | 


ಉಳಿದ ಹಾಳೆಗಳನ್ನು ತಿರುವಿ ಓದುತ್ತಾರೆ), 

ದಿನಾನ್‌ : ಆಗಲಿ! ಆಗಲಿ! ಅವನು ಬರೆದಿರೋ ಪ್ರಬಂಧಗಳಲ್ಲಿ ಕೆಲವನ್ನು ನಮ್ಮ 
ನಿಯತಕಾಲಿಕಗಳಲ್ಲಿ ಹಾಕಿಸಬಹುದು. ಆದರೆ ನೀನು ಹೇಳೋ ಹಾಗ್ಕೆ 
ಅವನಿಗೆ ಯಾರು ತಾನೇ ಕೆಲಸ ಕೊಡ್ತಾರೆ. ಅವನೋ ₹.ಗಿ.ನಲ್ಲಿ 


ಬ ಕಾ ಗ 


ಕೃಷ್ಣರಾವ್‌ : ಹಾಗಲ್ಲ ಚಿಕ್ಕಪ್ಪ. ಅವನು ಕೆಲಸಕ್ಕೆ ಬರೆದಿರೋ ಅರ್ಜೀನ ನೋಡಿದರೆ 
ನೀವೇ ಅವನಿಗೆ ಕೆಲಸಕೊಡಿಸ್ತೀರಿ. ನೋಡಿ ಹೇಗೆ ಬರೆದಿದಾನೆ ಅಂತ 
(ಕಿಸೆಯಿಂದ ಒಂದು ಕಾಗದವನ್ನು ತೆಗೆದು ಕೊಡುತ್ತಾನೆ). 


ದಿವಾನ್‌ : (ಮನಸ್ಸಿನಲ್ಲೇ ಆ ಕಾಗದವನ್ನು ಓದುತ್ತಿದ್ದವರು, ಚಕಿತರಾಗಿ) ಇದೇನು 
44 ನನ್ನ ಎಲ್ಲಾ ಸಮಯಗಳನ್ನೂ ಗಣಿತ ವಿಷಯಗಳ ಆವಿಷ್ಟಾರ ಮತ್ತು 
ಗಣಿತದ ವಿಸಯಗಳ ಬೆಳವಣಿಗೆಗೇ ಮೀಸಲಿರಿಸಿದ್ದೆ "ನೆ. ನಾನು ಇದು 
ಏನೆಂದರೆ . . (ಮುಂದಿನದನ್ನು ಮನಸ್ಸಿನಲ್ಲೇ ಓದಿ ಮುಗಿಸಿ) ಕ 
ಇವನೊಬ್ಬ ಅಸಾಮಾನ್ಯ, ಗಣಿತ ಇವನ ಅಚ್ಚು ಮೆಚ್ಚು. ಜಿ 
ಸಹಾಯ ಮಾಡಲೇಬೇಕು, ಹೋಗಿ ಕರೆದು ಬಾ. ಈಗಲೇ ಬರಹೇಳು. 


ಕೃಷ್ಣರಾವ್‌ : ಅವನು ಇಲ್ಲಿಯೇ ಇದಾನೆ, ಕರೀತೀನಿ. (ಹೊರಗೆ ಹೋಗಿ, ಅವರಿಬ್ಬ 
ರೊಡನೆ ಪ ಪ್ರವೇಶಿಸುವನು) 

ಇಬ್ಬರೂ : ನಮಸ್ಕಾರ ಸಾರ" ! (ಕೈಮುಗಿಯುವರು) 

ದಿವಾನ್‌: ನಮಸ್ಕಾರ ಬನ್ನಿ, (ರಾಮಾನುಜನ್‌ನನ್ನು ನೋಡಿ) ನಿನ್ನ ಫಲಿತಾಂಶಗಳು 
ಹಂತ ಹಂತವಾಗಿ ಬರದೇ ಇರುವುದನ್ನು ಗಮನಿಸಿಯೇ, ನಿನ್ನನ್ನು ಕಟುವಾಗಿ 
ಅಂದುಬಿಟ್ಟಿ. ಈಗ ಪ್ರೊ. ಸಾಲ್‌ಧನಾನೂ ಹಾಗೇ ಬರೆದಿದ್ದಾರೆ, ನೀನು 
ವಿವರಣೆಗಳನ್ನು ಏಕೆ ಕೊಡಬಾರದು. 

ರಾಮಾನುಜನ್‌ : ನನಗೇನೋ ಕೊಟ್ಟರೋ ವಿವರಣೆಗಳೇ ಸಾಕು ಅನ್ನಿಸುತ್ತೆ. ನೀವು 
ಹೇಳಿದ ಮೇಲೆ ಪ್ರಯತ್ನಿಸುತ್ತೇನೆ. 

ದಿವಾನ್‌ : ನೀನು ಬರೆದಿರೋ ಪ್ರಬಂಧಗಳಲ್ಲಿ ಚೆನ್ನಾಗಿರುವ ಕೆಲವನ್ನು ನಮ್ಮ ನಿಯತ 
ಕಾಲಿಕದಲ್ಲಿ ಪ್ರಕಟಿಸೋದಕ್ಕೆ ಪ್ರ ಪ್ರಯತ್ನ ವ ಮಾಡು ನಿನ್ನ ಈ 
ಟಿಪ್ಪ ಣಿಗಳ ಪುಸ್ತ ಕಗಳನ್ನು ನಮ್ಮ Indian Mathematical Society ಯ 
ಖಜಾಂಚಿ, Prof. Narayana Iyerಗೆ ಕೊಡು, ಅವರು ಮದರಾಸು ಪೋರ್ಟ್‌ 
ಟ್ರಸ್ಟ್‌ ಕಛೇರಿಯ ಮೇಲ್ವಿಚಾರಕರಾಗಿದ್ದಾರೆ. ನಿನಗೆ ಅವರ ಪರಿಚಯ 
ವಿಡೆಯೋ (ರಾಮಾನುಜನ್‌ "ಇಲ್ಲ'ವೆಂದು ತಲೆ ಆಡಿಸುವನು). ಇಲ್ಲದಿದ್ದರೂ 


bie. 0 


ಗಣಿತ ಮೇಧಾವಿ ಶ್ರೀನಿನಾಸರಾಮಾನುಜನ್‌ ೬೫ 


ಪರವಾಗಿಲ್ಲ. ಕೃಷ್ಣಾ ಒಂದು ಹಾಳೆ ಕೊಡು (ಹಾಳೆಯನ್ನು ಪಡೆದು ತಮ್ಮ 
ಕಿಸೆಯಿಂದ ಲೇಖನಿಯೊಂದನ್ನು ತೆಗೆದು, ಅದರಲ್ಲಿ ಬರೆದು ಆ ಹಾಳೆಯನ್ನು 
ರಾಮಾನುಜನ್ನನಿಗೆ ಕೊಡುತ್ತಾ) ಈ ಕಾಗದಾನ ಅವರಿಗೆ ತೋರಿಸು. ನಿನ್ನ್ನ 
ಟಿಪ್ಪಣಿ ಪುಸ್ತಕಗಳನ್ನೂ ಕೊಡು, ಅವರು ನಿನಗೆ, ಗಣಿತದ ಪ್ರಬುದ್ಧ 
ನಿಯತಕಾಲಿಕೆಗಳಿಗೆ ನೀನು ಹೇಗೆ ಗಣಿತ ಪ್ರಬಂಧಗಳನ್ನು ಬರೆಯಬೇಕು 
ಎಂಬುದನ್ನ ಹೇಳಿಕೊಡುತ್ತಾರೆ. 


ರಾಮಾನುಜನ್‌ : (ಅಷ್ಟರಲ್ಲಿ) ಬಹಳ ಉಪಕಾರವಾಯಿತು. ಆದರೆ ನನಗೆ ಒಂದು. , .. 

ದಿವಾನ್‌ : (ವಾಕ್ಯವನ್ನು ತುಂಡರಿಸಿ) ಗೊತ್ತು ಆದಷ್ಟೂ ಬೇಗನೇ ನಿನಗೆ ಒಂದು 
ಕೆಲಸ ಕೊಡಿಸುವ ಪ್ರಯತ್ನ ಮಾಡೋಣ. ನಾರಾಯಣ ಅಯ್ಯರ್‌ ಕೂಡ 
ನಿನಗೆ ಕೆಲಸ ಕೊಡಿಸುವುದಕ್ಕೆ ಸಹಾಯಮಾಡಬಲ್ಲರು. ಅವರನ್ನೂ ಕೇಳು. 
ನಿನಗೆ ಕೆಲಸ ಸಿಗುವವರೆಗೆ, ನಮ್ಮ ಮನೆಯಿಂದ ತಿಂಗಳಿಗೆ ಇಪ್ಪತ್ತೈದು 
ರೂಪಾಯಿಗಳನ್ನು, ನಿನ್ನ ಖರ್ಚಿಗೆ, ಬಂದು ಪಡೆದು ಹೋಗು, ಆದರೆ ಒಂದು 
ವಿಷಯ. ಇನ್ನು ಮುಂದೆ ನೀನು ಬರೆಯೋ ಗಣಿತ ಪ್ರಬಂಧಗಳು ನನ್ನಂಥ 
ವರಿಗೂ ಅರ್ಥವಾಗುವಂತೆ ಇರಲಿ. (ಹೀಗೆ ಹೇಳಿ ಉಳಿದವರ ಮುಖ ನೋಡು 
ಶ್ತಾರೆ, ಎಲ್ಲರೂ ಮುಗುಳ್ನಗುತ್ತಾರೆ) 


ನ ಫೇ 
(ಮುಂದುವರಿಯುವುದು) 


ವಿಜಾ ನ ವಾರ್ತೆ 
1 


1 ದಶಕದ ಭೀರಕ ರೋಗ « ಏಡ್ಸ್‌? & 

ತ್ತನೆಯ ಶತಮಾನದ ಅಂತ್ಯಭಾಗದಲ್ಲಿರುವ ಇಂದು ನಮಗೆ ಯಾವುದೇ ರೋಗ 
ಜಾ ವೈದ್ಯಕೀಯ ವಿಜ್ಞಾ ನದಿಂದ ಅದಕ್ಕೆ ತಕ್ಕ ಔಷಧ ನಮಗೆ ದೊರೆಯುತ್ತದೆ, ' 
ಅತಿ ಭಯಂಕರ ರೋಗ ಎಂದು ಹೆಸರಾದ Mig ರೋಗವೂ ಕೂಡ ಮೊದಲ | p: 
ಹೆಂತಗಳಲ್ಲಿ ಗುರುತಿಸಲ್ಪ ಟ್ಟ ರೆ ಆದಕ್ಕೂ ಸೂಕ್ತ, ಚಿಕಿತ್ಸೆ ದೊರೆಯುತ್ತ ದೆ. ಎಂಭತ್ತ ' 
ನೆಯ ದಶಕದಲ್ಲಿ ಕ ಕಾಣಿಸಿಕೊಂಡಿರುವ " ಏಡ್ಸ್‌' ರೋಗ ತಗುಲಿತೆಂದರೆ 
ಮಾತ್ರ ಆ ವ್ಯಕ್ತಿಗೆ ಸಾವು ನಿಶ್ಚಿತ ಎಂದೇ RS ಈ ಭೀಕರ ರೋಗಕ್ಕೆ ' 
ಇನುವಕಗೂ ಯಾವ ಪರಿಹಾರ ಜೊರೆತಿಲ್ಲ. 

ಅಮೇರಿಕಾ ಮತ್ತು ಯೂರೋಪಿನ ಹಲವು ಮುಂದುವರಿದ ಶ್ರಿ ಶ್ರೀಮಂತ ರಾಷ್ಟ್ರ } 
ಗಳಲ್ಲಿ ಹೊಸದಾಗಿ ಹರಡಿರುವ ಈ ರೋಗಕ್ಕೆ «: Aquired Immune Deficiency 
Syndrome’ ಅಥವಾ ಅರ್ಜಿತ ರೋಗನಿರೋಧಕ ಶಕ್ತಿಯ ಕೊರತೆಯಿಂದಾದ 
ಕೋಗ ಸಂಕೀರ್ಣ ಎಂದು ಹೆಸರು. ಸಾಮಾನ್ಯವಾಗಿ ಸುಲಭದ " ಏಡ್ಸ್‌? ಎಂದೇ 
ಕರೆಯಲಾಗುತ್ತದೆ. 

ಈ ರೋಗದ ವ್ಯಾಪ್ತಿ ಎಸ್ಟೆಂದರೆ ಅಮೇರಿಕಾ ದೇಶದಲ್ಲಿ ವಾರವೊಂದಕ್ಕೆ 
20ರಿಂದ 25 ಜನರು " ಎಡ್ಸ್‌ ' ರೋಗವನ್ನು ಹೊತ್ತು ಆಸ್ಪತ್ರೆಗೆ ಬಂದು ಸೇರುತ್ತಾರೆ 
ಎಂದು ದಾಖಲೆಗಳು ತಿಳಿಸುತ್ತವೆ. ಹೀಗೆ ದಾಖಲಾದ ರೋಗಿಗಳನ್ನು ಸಮೀಕ್ಷಿಸಿದಾಗ * 
ಕಂಡುಬಂದದ್ದು, ಅವರಲ್ಲಿ ಶೇಕಡಾ 70ರಷ್ಟು ಸಲಿಂಗ ಕಾಮಿಗಳು ; ಶೇಕಡಾ 
17ರಷ್ಟು ಕಾಮೋತ್ತೇಜಕ ಔಷಧಿಗಳನ್ನು ಸೇವಿಸುವವರು. ಇನ್ನುಳಿದವರು ಇತರ 
ಗುಂಪಿನವರು ಎಂದು ತಿಳಿದುಬರುತ್ತದೆ. ಅಂದರೆ " ಏಡ್ಸ್‌ ' ಲೈಂಗಿಕ ಸ್ವಚ್ಛಂದಕ್ಕೆ 
ಹಾಗೂ ವಿಕೃತ ಕಾಮಕ್ಕೆ ಸಂಬಂಧಿಸಿದ ರೋಗ ಎಂದು ವ್ಯಕ್ತವಾಗುತ್ತದೆ. 

ವಿಜ್ಞಾನಿಗಳಿಗೆ ಈ ರೋಗ ಭಾರಿ ತಲೆನೋವನ್ನುಂಟುಮಾಡಿದೆ. ಏಕೆಂದರೆ ಈ 
ರೋಗಕ್ಕೆ ತನ್ನ ದೇ ಆದ ನಿರ್ದಿಷ್ಟ ಲಕ್ಷಣಗಳಿಲ್ಲ. ನಾಲ್ದಾರು ರೋಗಗಳ ಲಕ್ಷಣಗಳನ್ನು 
ತೋರ್ಪಡಿಸುವ ರೋಗವಾದ್ದ ರಿಂದ . ಏಡ್ಸ್‌ ' ಎಂದು ಗುರುತಿಸುವ ಮೊದಲೆ ರೋಗಿ 
ಸಾಯಬಹುದು, ಲೈಂಗಿಕತೆಗೆ ಸಂಬಂಧಿಸಿದ ನ ರೋಗಿ ತಡವಾಗಿಯೇ 
ವೈದ್ಯರನ್ನು ಸಂಪರ್ಕಿಸುತಾ ನೆ. ಈ ಎಲ್ಲ ಕಾರಣಗಳಿಂದ, ವಿಜ್ಞಾ ನಿಗಳಿಗೆ ಈ 
ರೋಗದ ಬಗ್ಗೆ ಇನ್ನೂ ನಿರ್ವಿಷ್ಟ ಕಾರಣ ತಿಳಿದಿಲ್ಲ. ರೋಗಕ್ಕೆ ನಿರ್ದಿಷ್ಟ ಕಾರಣ 
ದೊರೆಯದ ಹೊರತು ಅದಕ್ಕೆ ಚಿಕಿತ್ಸಾ ವಿಧಾನವನ್ನು ಕಂಡುಹಿಡಿಯುವುದಂತು ದೂರದ 


ವಿಜ್ಞಾನ ವಾರ್ತೆ ೬ 


(ಮಾತು. ಈ ಎಲ್ಲ ಕಾರಣಗಳಿಂದ ಏಡ್ಸನ್ನ್ನು ಮೃತ್ಯುರೋಗ, ಮೃತ್ಯುದೂತ, 
ಮೃತ್ಯುಕೂಪ ಎಂದೆಲ್ಲ ಪರಿಗಣಿಸಲಾಗುತ್ತಿದೆ. ಇಷ್ಟಾದರೂ ನಮ್ಮ ವಿಜ್ಞಾ ನಿಗಳು 
ಕೈಕಟ್ಟ ಕುಳಿತಿಲ್ಲ. ಏಡ್ಸ್‌ ರೋಗದ ಬಗ್ಗೆ ಕೂಲಂಕಷವಾಗಿ ಅಧ್ಯಯನ ಮಾಡಿ 
ಅದನ್ನು ನಿರ್ಮೂಲ ಮಾಡಲು ಪಣತೊಟ್ಟಿದ್ದಾರೆ. 

ಏಷ್ಸ್‌ ಮೂರು ನಾಲ್ಕು ರೋಗಗಳ ಲಕ್ಷಣಗಳನ್ನು ಹೊಂದಿದ್ದರೂ ಪ್ರಥಮ 
| ಲಕ್ಷಣ ಎಂದರೆ ಕಂಕಳು ತೊಡೆಯ ಸಂದುಗಳಲ್ಲಿ ಹಾಗೂ ಕತ್ತಿನ ಎರಡೂ ಪಕ್ಕಗಳಲ್ಲಿ 
|ಗಡ್ಡೆಗಳು ಕಾಣಿಸಿಕೊಳ್ಳುತ್ತವೆ. ಪ್ರತಿದಿನ ಜ್ವರ ಬರತೊಡಗುತ್ತದೆ. ತಂಪು 
| ಗಾಳಿಯಲ್ಲಿ ಕೂಡ ಬೆವರುವುದು. ನಿಶ್ಯಕ್ತಿ, ನಿರಾಸಕ್ತಿ, ದೇಹದ ತೂಕ ಕಡಿಮೆ 
ಯಾಗುವಿಕೆ ಇವು ಈ ಎಲ್ಲ ಲಕ್ಷಣಗಳೂ “ ಫಪೊಸಿಸ್‌ ಸಾರ್ಕೋಮ ” ಎಂಬ ವೈರಸ್ಸಿ 
| ನಿಂದ ಬರುವ ಕ್ಯಾನ್ಸರ್‌ ರೋಗದ ಲಕ್ಷಣಗಳನ್ನು ಹೋಲುತ್ತವೆ. ಆದರೆ ಕೆಪೊಸಿಸ್‌ 
ಸಾಮಾನ್ಯವಾಗಿ ಅರವತ್ತರ ನಂತರ ಬರುವುದು. ಏಡ್ಸ ಹಾಗಲ್ಲ. ಸಲಿಂಗ ಕಾಮಿಗಳೂ 
ವಿಕ್ಕ ತಕಾಮಿಗಳೂ ಆದ ಹದಿಹರೆಯದ ತರುಣರಲ್ಲೂ ಕಾಣಿಸಿಕೊಳ್ಳುತ್ತದೆ. ಸೈಟೊ 
ಮೆಗಾಲೊ ವೈರಸ್ಸಿನಿಂದ ಬರುವ ಹರ್ಪಿಸ್‌ ರೋಗವನ್ನೂ ಕೆಲವು ಬಾರಿ ಹೋಲುತ್ತದೆ. 
ಆದರೆ ಹರ್ಪಿಸ್‌ ಮಾರಕ ರೋಗವಲ್ಲ. 

| ಅರೋಗ್ಗವಂತ ವ್ಯಕ್ತಿ ಯೊಬ್ಬನ ಶರೀರವನ್ನು ಯಾವುದೇ ಸಾಂಕ್ರಾಮಿಕ 
ಕೋಗದ ಕ್ರಿಮಿಗಳು ಪ್ರವೇಶಿಸಿದರೆ, ಆತ ತನ್ನ ರಕ್ತದಲ್ಲಿ ಸಂಶ್ಲೇಷಣೆಯಾಗುವ 
| ಪ ತಿಕಾಯಗಳಿಂದಾಗಿ ರೋಗವನ್ನು ತಡೆದುಕೊಳ್ಳುತ್ತಾನೆ. ಇದನ್ನು ಅರ್ಜಿತಕೋಗ 


ಜಕೋಧಕ ಶಕ್ತಿ ಎನ್ನುತ್ತಾರೆ. ಏಡ್ಸ ತಗುಲಿದ ವ್ಯಕ್ತಿಯಲ್ಲಿ ಈ ಶಕ್ತಿ ಕಡಿಮೆ 
| ಯಾಗುತ್ತಿರುತ್ತದೆ. ಆಗ ಏಡ್ಸರೊಂದಿಗೆ ಇತರ ಸೊಂಕುರೋಗಗಳನ್ನೂ ಪಡೆಯು 
| ಶಾನೆ. ಒಂದು ರೋಗಕ್ಕೆ ಚಿಕಿತ್ಸೆ ನೀಡುವಷ್ಟರಲ್ಲಿ ಇನ್ನೊಂದು ಕೋಗ ತಗಲಿರು 
| ತ್ತದೆ. ಆಗ ವೈದ್ಯನ ಯತ್ನ ವಿಫಲವಾಗಿ ಕೋಗಿ ದಿಕ್ಕೆಟ್ಟು ಸಾಯುತ್ತಾನೆ. 
ಸ ಏಡ್ಸ” ರೋಗವು ಕೆಪೊಸಿಸ್‌ ಹಾಗೂ ಸೈಟೊಮೆಗಾಲೊ ವೈರಸ್ಸಿನ 
| ಗುಣಗಳನ್ನು ಹೊಂದಿರುವ ವೈರಸ್ಸೊಂದರಿಂದ ಬರುತ್ತದೆ, ಎಂದು ಇತ್ತೀಚಿನ 
ನ್ಸಿಗಳನ್ನು ಬೇರ್ಪಡಿಸಿ ಇಂದು ಅವುಗಳ 
ವೀರ್ಯದಲ್ಲಿ ಹೆಚ್ಚಾಗಿರುತ್ತವೆ. 


ರ್ಸ್‌ 


ಸಂಶೋಧನೆಗಳು ವರದಿಮಾಡಿವೆ. ಈ ವೈರಸ 
| ಗುಣಗಳನ್ನು ಅಭ್ಯಾಸಿಸಲಾಗುತ್ತಿದೆ. ಈ ವೈರಸ್ಸು 
ಅವು ಹಲವು ತಿಂಗಳುಗಳವರೆಗೆ ಜೀವಂತವಾಗಿರಬಲ್ಲವು. ಸಲಿಂಗಕಾಮಿಗಳ ಮೂತ್ರದ 
' ಮೂಲಕ ಇವು ಹೊರಬರುತ್ತವೆ. ಸಲಿಂಗಕಾಮಿಗಳು ಉಪಯೋಗಿಸುವ ಕಾಮೋ 
| ತ್ರೇಜಕ ಔಷಧಿಗಳನ್ನು ಚುಚ್ಛಿಕೊಳ್ಳುವ ಸಿರಿಂಜ್‌ ಹಾಗೂ ಸೂಜಿಗಳ ಮೂಲಕವೂ 


6 
1. ಕೋಗದ ಸೊಂಕು ತಗಲಬಹುದು. ಸ್ತ್ರೀಯರಲ್ಲೂ ಈ ರೋಗ ಬರಬಹುದು ಎಂಬ 


|| ಅತ್ಯಾಶ್ಚರ್ಯಕರ ಅಂಶ ಬೆಳಕಿಗೆ ಬಂದದ್ದು ಇತ್ತೀಚೆಗೆ 

[4 ಲೈಂಗಿಕ ಸ್ವೇಚ್ಛಾ ಚಾರವನ್ನು ಒಪ್ಪಿ ಕೊಂಡ ದೆ 

| ಕಂಡುಬರುತ್ತಿರುವುದರಿಂದ ಸಮಾಜ ಈ ವ್ಯವಸ್ಥೆಯನ್ನು 
ಸ 


1 


ಸ 


ಟ್‌ 
ವ 
) ಗ 
ಕ 


ೇಶಗಳಲಿ ಮಾತ್ರ ಈ ರೋಗ 
ಒಪ್ಪಿಕೊಂಡರೂ ನಿಸರ್ಗ 


ಇನ ಟಿಕ 
೬೮ ವಿಜ್ಞಾನ ಕರ್ಣಾ 


ಒಪ್ಲಿ ಕೊಳು ತ್ರಿಲ್ಲನೆಂದು ತೋರುತ್ತದೆ. ವಿದೇಶಗಳಲ್ಲಿ ಮಾತ್ರ ಕಂಡುಬರುತ್ತಿರುವ ' 
ಈ ರೋಗ ನಮ್ಮ ದೇಶವನ್ನೂ ಪ್ರವೇಶಿಸಬಹುದು. ಈಗಾಗಲೇ ಬೊಂಬಾಯಿ” ್ಸ 
ನಗರದಲ್ಲಿ ಇಂತಹದೇ ಲಕ್ಷಣಗಳನ್ನು ಹೊಂದಿದ ರೋಗಿಗಳು ಆಸ್ಪತ್ರೆ ಸೇರಿದರಾದರೂ 1 
ಅದು ಏಡ್ಸ ಹೌದೇ ಅಲ್ಲವೆ? ಎಂದು ತೀರ್ಮಾನವಾಗಿಲ್ಲ. ನಮ್ಮಲ್ಲಿಗೆ ಬರುವ p 
ವಿದೇಶೀ ವಸ್ತುಗಳ ಜೊತೆ " ಏಡೃ' ರೋಗವೂ ಆಕ್ರಮಿಸಿದರೆ ಆಶ್ಚರ್ಯಪಡ 
ಬೇಕಾಗಿಲ್ಲ. ಆದ್ದರಿಂದ ಈಗಿನಿಂದಲೇ ಸಾಕಷ್ಟು ಎಚ್ಚರಿಕೆವಹಿಸುವುದು ಉತ್ತಮ, " 

ಡಾ. ಎಸ್‌. ಎನ್‌. ಹೆಗಡೆ " 


ಹೊಸಬಗೆಯ ಕೃಷಿ : ಪ್ರನಾಳ ವೃಕ್ಷ 


ಸಸ್ಯದ ವಿವಿಧ ಭಾಗಗಳನ್ನು ಕೃತಕವಾದ ವಾಶಾವರಣದಲ್ಲಿ ಬೆಳೆಸಿ, ಇಡೀ ಸಸ್ಯವಾಗಿ 3 
ರೂಪುಗೊಳ್ಳಲು ಬೇಕಾದಂಥ ಕಾಂಡ, ಬೇರು, ಹೂವುಗಳನ್ನು ಪಡೆದಂಥ ಸಸ್ಯಕ್ಕೆ 4 


ವಿಶಾಲ ಅರ್ಥದಲ್ಲಿ " ಪ್ರನಾಳ ವೃಕ್ಷ' ಎಂದು ಕರೆಯುತ್ತಾರೆ. 


ಪ್ರಾಯೋಗಿಕವಾಗಿ ಪ್ರನಾಳಗಳಲ್ಲಿ ಸಸ್ಯದ ಅಂಗಭಾಗಗಳನ್ನು ಬೇರ್ಪಡಿಸಿ ' 


ಕಿ 


ಯಶಸ್ವಿಯಾಗಿ ಬೆಳಸುವುದು ಅಷ್ಟು ಸುಲಭವಾದ ಕಾರ್ಯವೇನಲ್ಲ. ಸ್ವಾಭಾವಿಕವಾಗಿ | 
ಒಂದು ಸಸ್ಯ ಬೆಳೆಯ ಬೇಕಾದರೆ ಅದಕ್ಕೆ ನಿರ್ದಿಷ್ಟ ಪ್ರಮಾಣದ ಗಾಳಿ-ಬೆಳಕು ಆವಶ್ಯಕ { 
ವಾಗಿರುವಂತೆ, ಅನೇಕ ಬಗೆಯ ವಿಟಮಿನ್‌ಗಳು, ಹಾರ್ಮೋನ್‌ಗಳು ಆವಶ್ಯಕ. ' 
ಪ್ರನಾಳಗಳಲ್ಲಿ ಸಸ್ಯ ಅಥವಾ ಸಸ್ಯಭಾಗಗಳನ್ನು ಯಶಸ್ವಿಯಾಗಿ ಬೆಳೆಸಬೇಕಾದರೂ 
ಹದವಾದ ಕೃತಕ ಬೆಳಕು ಹಾಗೂ ಬೆಳೆಸುವಂಥ ದ್ರಾ ವಣರೂಪಿ ಮಾಧ್ಯಮ ಬಹು ' 


ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಪ್ರಯೋಗಾಲಯಗಳಲ್ಲಿ ಹದವಾದ ಬೆಳಕನ್ನು 
ಅನೇಕ ಟ್ಯೂಬ್‌ ಲೈಟ್‌ಗಳಿಂದ ಒಮ್ಮೆಗೇ ಹತ್ತಿಸುವುದರಿಂದ ಪಡೆಯಬಹುದಾಗಿದೆ. 


ಪ್ರನಾಳ ವೃಕ್ಷ ಬೆಳೆಸುವ ಮೊದಲು ಒಂದು ವಿಶಿಷ್ಟ ಬಗೆಯ ಮಾಧ್ಯಮದ ಆಯ್ಕೆ : 


ಬಹಳ ಮುಖ್ಯ. ಸಸ್ಯಭಾಗಗಳನ್ನು ಬೆಳೆಸಲು ಉಪಯೋಗಿಸುವಂಥ ಮಾಧ್ಯಮಗಳು 
ಪ್ರಧಾನವಾಗಿ ವಿಟಮಿನ್‌ಗಳು, ಹಾರ್ಮೋನ್‌ಗಳ ಸಮೂಕ್‌ವಾದರೂ ಅನೇಕ ಬಗೆಯ 


ಸಸ್ಯಜನ್ಯ ಮೂಲವಸ್ತುಗಳನ್ನು ಪಡೆದಿರುತ್ತವೆ. ಕೆಲವು ಬಗೆಯ ಮಾಧ್ಯಮಗಳಲ್ಲಿ ' 


ನಿರ್ದಿಷ್ಟ ಬಗೆಯ ಹಾರ್ಮೋನ್‌ಗಳ ಅಂಶ ಅಧಿಕವಾಗಿದ್ದರೆ ಪ್ರನಾಳಗಳಲ್ಲಿ ಬೆಳೆಯು 
ವಂಥ ಸಸ್ಯದ ಅಂಗಭಾಗಗಳು ವೃದ್ಧಿ ಗೊಂಡು ಕೇವಲ ಬೇರುಬಿಡುವುದರಲ್ಲಿ ಸಹಕರಿ 
ಸಿದರೆ ಮತ್ತೆ ಕೆಲವು ಬಗೆಯ ಮಾಧ್ಯಮಗಳು ಕಾಂಡಭಾಗವನ್ನು ಚಿಗುರಿಸುವುದರಲ್ಲಿ 
ಸಹಕರಿಸುತ್ತವೆ. ಒಂದು ಸಸ್ಯಭಾಗದಿಂದ ಸಂಪೂರ್ಣವಾಗಿ ಸಸ್ಯವನ್ನು ಬೆಳೆಸಬೇಕಾದರೆ 
ಹಲವಾರು ಬಗೆಯ ಮಾಧ್ಯಮಗಳಲ್ಲಿ ಬೆಳಸಬೇಕಾಗುತ್ತದೆ. ಹಲವಾರು ಬಗೆಯ 
ಮಾಧ್ಯಮಗಳು ಇಂದು ಸಸ್ಯ ವಿಜ್ಞಾನಿಗೆ ಗೊತ್ತಿದ್ದರೂ, ಪ್ರತಿಯೊಂದು ಬಗೆಯ 
ಸಸ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳೆಸಲು ಹಲವಾರು ಬಗೆಯ ಮಾಧ್ಯಮಗಳ 
ಸಮತೋಲನ ಅತ್ಯಾವಶ್ಯಕ, ಹೀಗಾಗಿ ಬಶ್ಯೂಕಲ್ಪಂ" ಕೃಷಿ ಅತಿ ಕಷ್ಟಕರವಾದ 


LS 


A 4 


ವಿಜ್ಞಾನ ವಾರ್ತೆ ೬೯ 


ವ್ಯವಸಾಯ. ಹೀಗಿದ್ದರೂ ಈ ದಶಕದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಗಳಿಸು 
ತ್ತಿರುವ ಸಂಶೋಧನೆ. ಪ್ರನಾಳ ವೃಕ್ಷದ ಬೆಳೆ. 

ಪ್ರನಾಳ ವೃಕ್ಷದ ಬೆಳವಣಿಗೆ ಕೇವಲ ವೈಜ್ಞಾನಿಕ ಕುತೂಹಲಕ್ಕಾಗಿ ಬೆಳೆದು 
ಬಂದ ಹವ್ಯಾಸವೆಂದು, ಅದು ಕೇವಲ ಅಕಡೆಮಿಕ್‌ ಎಂದು ಬಹುವಿಜ್ಞಾನಿಗಳ ಉದ್ದಾರ 
ವಾದರೂ, ಈ ಬಗೆಯ ಕೃಷಿ ಅನೇಕ ಬಗೆಯ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ 
ಯಶಸ್ವಿಯಾಗಿದೆ. ಉದಾಹರಣೆಗೆ :ರೋಗಗಳಿಗೆ ತುತ್ತಾಗದಂಥ ಅಥವಾ ಅಧಿಕ 
ಇಳುವರಿಯನ್ನು ನೀಡುವಂಥ ಸಸ್ಯಗಳನ್ನು ಸ್ವಾಭಾವಿಕ ಸ್ಥಿತಿಯಲ್ಲಿ ಪಡೆಯಬೇಕಾದರೆ, 
ಅವನ್ನು ತಳೀಕರಣ ಕ್ರಿಯೆಯಿಂದ ಪಡೆಯಬೇಕು. ಕೆಲವು ಸಸ್ಯಗಳ ಬೀಜ ಮೊಳೆತು 
ಮರವಾಗಿ ಮತ್ತೆ ಪುನರ್‌ ಉತ್ಪತ್ತಿಯಾಗಲು ಹಲವಾರು ವರ್ಷಗಳೇ ಬೇಕಾದರೆ 
ಮತ್ತೆ ಕೆಲವು ಬಹು ಕಡಿಮೆ ಸಮಯದಲ್ಲಿ ಸಂಶಾನೋತ್ಪತ್ತಿಯನ್ನು ಮಾಡುತ್ತವೆ. 
ರಬ್ಬರ್‌, ತೇಗ ಮತ್ತು ಗಂಧದಂತಹ ಮರಗಳು ಸಂತಾನೋತ್ಪತ್ತಿ ಮಾಡಲು ಹಲವಾರು 
ವರ್ಷಗಳು ತೆಗೆದುಕೊಳ್ಳುವಂಥವು. ಅಂಥ ಸಸ್ಯಗಳಲ್ಲಿ ನಿರೀಕ್ಷಿತ ಗುಣಕ್ಳಾಗಿ ತಳೀ 
ಕರಣ ಪ್ರಯೋಗಗಳು ನಡೆಸಬೇಕಾದರೆ ಒಬ್ಬನ ಜೀವಮಾನವೂ ಸಾಲದು. ಇಂಥ 
ತಾಂತ್ರಿಕ ತೊಂದರೆ ಇರುವಂಥ ಸಸ್ಯಗಳ ಒಂದು ಭಾಗವನ್ನು ಪ್ರನಾಳಗಳಲ್ಲಿ ಬೆಳೆಸಿ, 
ಅಲ್ಪ ಸಮಯದಲ್ಲಿ ನಿರೀಕ್ಷಿತ ಫಲಿತಾಂಶವನ್ನು ಪಡೆಯಬಹುದಾಗಿದೆ. ಈ ಬಗೆಯ 
ಸಂಶೋಧನೆಗಳು ಬಹುಮಟ್ಟಿಗೆ ಅರ್ಥಿಕವಾಗಿ ಮಹತ್ವವನ್ನು ಗಳಿಸಿರುವ ಸಸ್ಯಗಳಲ್ಲಿ 
ಈಗಾಗಲೇ ನಡೆದಿದೆ. ಭಾರತದಲ್ಲಿ ಬೊಂಬಾಯಿನ ಭಾಭಾ ಅಣು ವಿಜ್ಞಾನ ಮತ್ತು 


: ಸಂಶೋಧನಾ ಕೇಂದ್ರದಲ್ಲಿ ಔಷಧಿಗಳಿಗಾಗಿ ಉಪಯೋಗಿಸುವಂಥ ಅನೇಕ ಅಪರೂಪ 


ಸಸ್ಯಗಳನ್ನು ಪ್ರನಾಳಗಳಲ್ಲಿ ಬೆಳಸಿ, ಸಂತಾನೋತ್ಪತ್ತಿ ಮಾಡಿಸುವುದರಲ್ಲಿ ಯಶಸ್ವಿ 
ಯಾಗಿರುವುದು ಒಂದು ಪ್ರಮುಖವಾದ ಹೆಜ್ಜೆ. ಬೆಂಗಳೂರಿನ Indian Institute of 
Science ನಲ್ಲಿ ಗಂಧದ ಮರದಿಂದ ಬೇರ್ಪಡಿಸಿದ ಜೀವಕೋಶಗಳನ್ನು ನಿವಿಧ ಮಾಧ್ಯಮ 
ಗಳಲ್ಲಿ ಬೆಳಸಿ, ರೋಗಕ್ಕೆ ತುತ್ತಾ ಗದಂಥ ಗಂಧದ ಮರಗಳ ಸಸಿಯನ್ನು ಪಡೆಯಲಾಗಿದೆ. 
ಸ್ವಾಭಾವಿಕವಾಗಿ ಬೆಳೆಯುವಂಥ ಗಂಧದ ಮರದ ಸಸಿ Sandal spike ಐಂಬ 
ಕೋಗಕ್ಕೆ ತುತ್ತಾಗುವುದು ಬಹುಸಾಮಾನ್ಯ. ಈ ಕೋಗಕ್ಕೆ ತುತ್ತಾದ A 
3-4 ವರ್ಷಗಳಲ್ಲಿಯೇ ಸಾಯುತ್ತದೆ. ಇದರಿಂದ ಗಂಧದ ಮರಗಳನ್ನು ವ್ಯಾಪಕ 
ವಾಗಿ ಬೆಳೆಸುವುದು ಅಸಾಧ್ಯವಾಗಿದೆ. ಅಲ್ಲದೆ ಗಂಧದ ಮರದ ಸಸಿ ಒಂದು ರೀತಿಯಲ್ಲಿ 
ಭಾಗಶಃ ಪರತಂತ್ರ ಜೀವಿ. ನಿರ್ದಿಷ್ಟಜಾತಿಯ ಸಸಿ ಗಂಧದ ಮರದೊಂದಿಗೆ ಇದ್ದರೆ 
ಮಾತ್ರ ಗಂಧದ ಮೆರದ ಸಸಿ ಆಶ್ರಿತಮರದಲ್ಲಿ ಬೇರುಗಳನ್ನು ಬಿಟ್ಟು ಹುಲುಸಾಗಿ 
ಬೆಳೆಯಬಲ್ಲದು. ಅಂದರೆ ಪ್ರನಾಳಗಳಲ್ಲಿ ಬೆಳಸುವ ಗಂಧದ ಸಸಿಗಳು ಆಶ್ರಿತ ಸಸ್ಯದ 
ನೆರವಿಲ್ಲದೆ ಬೆಳೆಯುವ ಸಾಮರ್ಥ್ಯವನ್ನು ಪಡೆದಿರಬೇಕಲ್ಲದೆ ರೋಗ ನಿರಾ 3 
ಗಳನ್ನು ಪಡೆದಿರಬೇಕಾಗಿತ್ತು. ಬೆಂಗಳೂರಿನ Indian 1116111010 of Science ನಲ್ಲಿ 
ಇವೆರಡೂ ಗುಣಗಳಿರುವಂಥ ಗಂಧದ ಸಸಿಯನ್ನು ಪ್ರನಾಳಗಳಲ್ಲಿ ಬೆಳೆಸಿದ್ದಾರೆ. ಗಂಧದ 


೭೦ ವಿಜಾನ ಕರ್ಣಾಟಕ 
ಜಟ 


ಮರದ ಕಾಂಡಭಾಗವನ್ನು ಬೆಳೆಸಿ ದೊರೆತ ಕ್ಯಾಲಸ್‌ನಿಂದ ಸಂಪೂರ್ಣ ಸಸ್ಯವನ್ನು 
ಪಡೆದಿರುವುದಲ್ಲಡಿ ಸುಮಾರು 15-20 ವರ್ಷ ತುಂಬದಂಥ ಗಂಧದ ಮರದಿಂದ ಬಿಡಿ 
ಜೀವಕೋಶಗಳನ್ನು ಬೇರ್ಪಡಿಸಿ ಪ್ರನಾಳಗಳಲ್ಲಿ ಇಡೀ ಸಸ್ಯವನ್ನ ಪಡೆಯಲಾಗಿದೆ. 
ಹೀಗೆ ದೊರೆತ ನೂತನ ಸಸ್ಯಗಳು Sandal spike ಎಂಬ ರೋಗಕ್ಕೆ ನಿರೋಧಕ 
ಗುಣವನ್ನು ಪಡೆದಿರುವುದಲ್ಲದೆ, ಸ್ವಾಭಾವಿಕ ವಾತಾವರಣದಲ್ಲಿ ಆಶ್ರಯದಾತನಿಲ್ಲಜಿ 
ಹುಲಸಾಗಿ ಬೆಳೆಯ ಬಲ್ಲದಾಗಿದೆ, ಅಲ್ಲದೆ ಇಂಥ ಸಸ್ಯಗಳನ್ನು ನಿರ್ಲಿಂಗ ರೀತಿಯಲ್ಲಿ 
ಸಂತಾನೋತ್ಪತ್ತಿ ಹೊಂದುವ ಸಾಮರ್ಥ್ಯವನ್ನು ಪಡೆದಿರುವುದು ಇನ್ನೊಂದು ವಿಶೇಷ. ' 


ಎ.ಎನ್‌.ಎಸ್‌. 


ಇ 
ಕೆ.ಸಂ. ೨೬೦೦೮---ಎಂಯುಪಿಎಂ--೩೨೫ ಪ್ರತಿಗಳು--೧೧-೩-೮೫ 


ಮೈಸೂರು ನಿಠ್ಶವಿದ್ಯಾನಿಲಯದ ಕ್ರೈಮಾಸಿಕಗಳು 


Xx ವಿಜ್ಞಾನ ಕರ್ಣಾಟಕ 


ಕ: ಮಾನವಿಕ ಕರ್ಣಾಟಕ 
ರೆ ಪ್ರಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ --- ನಾಲ್ಕು ರೂಪಾಯಿ 
ಇತರರಿಗೆ ೬... ಆರು ರೂಪಾಯಿ 
ಸಂಸ್ಥೆಗಳಿಗೆ ೬.೬. ಎಂಬು ರೂಪಾಯಿ 
(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 
ಡೈರೆಕ್ಟರ್‌ 


4 ಪ್ರಸಾರಾಂಗ? 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


